KA/ BG-GPO/2515WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಸಲಾದುದು 


ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೨೩, ೨೦೧೦ (ಪುಷ್ಯ ೨ ಶಕ ವರ್ಷ ೧೯೩೨) ಸಂಚಿಕೆ ೫೦ 


ಭಾಗ-೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 07 ಎಲ್‌ಆರ್‌ಎಂ 2010, ಬೆಂಗಳೂರು, ದಿನಾಂಕ:6ನೇ ಅಕ್ಟೋಬರ್‌, 2010 

ಸೋಮಥೀರಮ್‌ ಆಯುರ್ವೇದಿಕ್‌ ಹಾಸ್ಪಿಟಲ್‌ ಮತ್ತು ಯೋಗಾ ಸೆಂಟರ್ಸ್‌, ತ್ರಿವೆಂಡ್ರಮ್‌, ಕೇರಳ, ಇವರಿಗೆ ಬಳ್ಳಾರಿ ಜಿಲ್ಲೆ, ಹೊಸಪೇಟೆ 
ತಾಲ್ಲೂಕಿನ ಉಪ್ಪಾರಹಳ್ಳಿ ಗ್ರಾಮದ ಸರ್ವೆ ನಂ.147ಬಿ2 ಮತ್ತು ಇತರೆಗಳಲ್ಲಿ ಒಟ್ಟು 79 ಎಕರೆ 37 ಗುಂಟೆ ಕೃಷಿ ಜಮೀನನ್ನು ಆಯುರ್ವೇದಿಕ್‌ 
ರೆಸಾರ್ಟ್‌ ಸ್ಥಾಪಿಸುವ ಸಲುವಾಗಿ ಕೋರಿ ನಮೂನೆ 15-ಎ ಮತ್ತು ನಮೂನೆ 15-ಎಎ ರಲ್ಲಿನ ಮಾಹಿತಿ ಅನುಸರಿಸಿ ಜಿಲ್ಲಾಧಿಕಾರಿ, ಬಳ್ಳಾರಿ ಜಿಲ್ಲೆ, ಇವರ 
ಪತ್ರ ಸಂಖ್ಯೆ: ಕಂ:ಭೂಸು/67/07-08, ದಿನಾಂಕ:07.01.2010ರಲ್ಲಿ ಪ್ರಸ್ತಾಪಿತ ಮೇಲ್ಕಂಡ ಜಮೀನನ್ನು ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ 
ಅಧಿನಿಯಮ, 1961ರ ಕಲಂ 109(1)ರಡಿ ಅನುಮೋದನೆ/ ವಿನಾಯಿತಿ ನೀಡಲು ಶಿಫಾರಸು ಮಾಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನನ್ನು ಖರೀದಿಗೆ ಪಡೆಯಲು ಖಾತೆದಾರರಿಂದ ವ್ಯವಹರಿಸಿಕೊಂಡಿದ್ದು ಹಾಗೂ ಸದರಿ ಜಮೀನು ಕರ್ನಾಟಕ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ ಪಂಗಡ (ಪಿ.ಟಿ.ಸಿ.ಎಲ್‌.) ಅಧಿನಿಯಮ 1978, ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿಗಳು ಹಾಗೂ ಇನ್ನಿತರ ಪರಭಾರೆ 
ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ರಾಜ್ಯ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿಯ ಮೇಲೆ ಕಾರಣಗಳನ್ನು ದಾಖಲಿಸಿ ನಿರ್ದಿಷ್ಟ ಉದ್ದೇಶಕ್ಕಾಗಿ ಎಷ್ಟೇ ವಿಸ್ತೀರ್ಣದ ಭೂಮಿಯನ್ನು 
ಷರತ್ತು ಮತ್ತು ನಿಬಂಧನೆಗಳನ್ನು ವಿಧಿಸಿ ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರ ಕಲಂ 63, 79ಎ, 79ಬಿ ಅಥವಾ 80ರ ಅವಕಾಶಗಳಿಂದ 
ವಿನಾಯಿತಿ ನೀಡಲು ಸದರಿ ಅಧಿನಿಯಮದ ಕಲಂ 109(1ಎ) ರಡಿ ಅವಕಾಶ ಕಲ್ಪಿಸಿದೆ. 

ಈ ಪ್ರಸ್ತಾವನೆಯು ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಅಧಿನಿಯಮ 1995ರ ಕಲ೦ 109(1ಎ) ಮತ್ತು ಕರ್ನಾಟಕ ಭೂ ಸುಧಾರಣೆ 
(ತಿದ್ದುಪಡಿ) ನಿಯಮಗಳು, 1996ರ ನಿಯಮ 38-ಬಿ ಮತ್ತು 38-ಸಿ ರಲ್ಲಿನ ಷರತ್ತುಗಳನ್ನು ಪೂರೈಸಿದ್ದು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 
1961ರ ಕಲ೦ 63, 79ಎ, 79ಬಿ ಮತ್ತು 80ಕ್ಕೆ ವಿನಾಯಿತಿ ನೀಡಿ ಜಿಲ್ಲಾಧಿಕಾರಿಯವರ ವರದಿಯ ಪ್ರಕಾರ ಸೋಮಥೀರಮ್‌ ಆಯುರ್ವೇದಿಕ್‌ 
ಹಾಸ್ಪಿಟಲ್‌ ಮತ್ತು ಯೋಗಾ ಸೆಂಟರ್ಸ್‌, ತ್ರಿವೆ೦ಡ್ರಮ್‌, ಕೇರಳ, ಇವರಿಗೆ ಬಳ್ಳಾರಿ ಜಿಲ್ಲೆ, ಹೊಸಪೇಟೆ ತಾಲ್ಲೂಕಿನ ಉಪ್ಪಾರಹಳ್ಳಿ ಗ್ರಾಮದ ಸರ್ವೆ 
ನಂ.147ಬಿ2 ಮತ್ತು ಇತರೆಗಳಲ್ಲಿ ಒಟ್ಟು 79 ಎಕರೆ 37 ಗುಂಟೆ ಕೃಷಿ ಜಮೀನನ್ನು ಆಯುರ್ವೇದಿಕ್‌ ರೆಸಾರ್ಟ್‌ ಸ್ಥಾಪನೆ ಸಲುವಾಗಿ ಕರ್ನಾಟಕ ಭೂ 
ಸುಧಾರಣೆ ಕಾಯ್ದೆ 1961ರ ಕಲ೦ 109ರಡಿ ಈ ಕೆಳಕ೦ಡ ಷರತ್ತುಗಳಿಗೆ ಒಳಪಟ್ಟಂತೆ ಸರ್ಕಾರದ ಅನುಮತಿ ನೀಡಲಾಗಿದೆ: 


(೧೩೩೭) 


೧೩೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ಭಾಗ-೬ 





1 ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 
ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ 
ನೀಡತಕ್ಕದ್ದು. 

2) ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ, 1956ರ ಕಲಂ 3ರಲ್ಲಿ ಹೇಳಿರುವಂತೆ, ಶೇಕಡಾ 51 ಪೇಯ್ಡ್‌ ಆಫ್‌ ಷೇರು ಬಂಡವಾಳ 
ಹೊಂದಿದ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ 
ಸರ್ಕಾರದ ಸಂಘ/ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ 
ಸದರಿ ಜಮೀನನ್ನು ನಿಗದಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

3) ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರಂತೆ ಮಂಜೂರು ಮಾಡಬೇಕಾದಂತಹ ಯಾವುದೇ ಸರ್ಕಾರಿ ಜಮೀನುಗಳು 
ಇದ್ದಲ್ಲಿ ಹೊರತುಪಡಿಸಲಾಗಿದೆ. 

4) ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ ಸಿ.ಡಿ.ಪಿ./ಒ.ಡಿ.ಪಿ. ವ್ಯಾಪ್ತಿಯೊಳಗೆ ಬಂದರೆ, ಅದರಂತೆ ಅನುಮತಿ ಪಡೆದು 
ಉಪಯೋಗಿಸತಕ್ಕದ್ದು. 

5) ಈ ಅನುಮತಿಯು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ, 1961ರ ಕಲಂ 109 ರನ್ವಯ ವಿನಾಯಿತಿ ಮಾತ್ರವಾಗಿರುತ್ತದೆ. ಬೇರೆ 
ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

6) ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ, 
1964ರ ಕಲಂ 95ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು. 

7) ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತದ ಕಾನೂನುಗಳನ್ನು ಪಾಲಿಸತಕ್ಕದ್ದು. 


[a) 
8) ಪ್ರಸ್ತಾಪಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ ಇಲಾಖೆ/ 


pr 


ಅಭಿವೃದ್ಧಿ ಪ್ರಾಧಿಕಾರ/ ಸ್ಥಳೀಯ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆಯತಕ್ಕದ್ದು. 
9) ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು ಮತ್ತು 
ಪ್ರಸ್ತಾಪಿತ ಭೂಮಿಯನ್ನು ಯಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 456 ಟಿ.ಎನ್‌. ನಾರಾಯಣಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 15 ಎಲ್‌ಆರ್‌ಎಂ 2010, ಬೆಂಗಳೂರು, ದಿನಾಂಕ:14ನೇ ಸೆಪ್ಟೆಂಬರ್‌, 2010 

ಭಂಡಾರಿ ಫೌಂಡೇಶನ್‌, ಮಂಗಳೂರು, ಇವರು ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ತಾಲ್ಲೂಕು ಅಡ್ಯಾರು ಗ್ರಾಮದ ಸರ್ವೆ ನಂ.24-9೩1 
ಮತ್ತು ಇತರೆಗಳಲ್ಲಿ ಒಟ್ಟು 2.75 ಎಕರೆ ಕೃಷಿ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ನಮೂನೆ 15-ಎ ಮತ್ತು ನಮೂನೆ 15-ಎಎ, ಗಳಲ್ಲಿನ ಮಾಹಿತಿ 
ಅನುಸರಿಸಿ ಜಿಲ್ಲಾಧಿಕಾರಿ, ದಕ್ಷಿಣ ಕನ್ನಡ ಜಿಲ್ಲೆ, ಇವರ ಪತ್ರ ಸಂಖ್ಯೆ: ಎಲ್‌ಆರ್‌ವೈಸಿಆರ್‌.65/2009-10/ಬಿ8 ದಿನಾ೦ಕ:05.06.2010 ರಲ್ಲಿ ಪ್ರಸ್ತಾಪಿತ 
ಮೇಲ್ಕಂಡ ಜಮೀನನ್ನು ಖರೀದಿ ಪಡೆಯಲು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ ಕಲ೦ 109ರಡಿ ಅನುಮತಿ ನೀಡಲು ಪಸ್ತಾವನೆ 
ಸಲ್ಲಿಸಿರುತ್ತಾರೆ. 

ಪ್ರಸ್ತಾಪಿತ ಜಮೀನು ಖರೀದಿಸಲು ಖಾತೆದಾರರಿಂದ ಕರಾರು ಪತ್ರ ಮಾಡಿಕೊಂಡಿರುತ್ತಾರೆ. ಹಾಗೂ ಸದರಿ ಜಮೀನು ಕರ್ನಾಟಕ ಪರಿಶಿಷ್ಟ 

ಪರಿಶಿಷ್ಟ ಪಂಗಡ (ಪಿ.ಟಿ.ಸಿ.ಎಲ್‌.) ಅಧಿನಿಯಮ 1978, ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿಗಳು ಹಾಗೂ ಇನ್ನಿತರ ಪರಭಾರೆ 
ಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 
ರಾಜ್ಯ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿಯ ಮೇಲೆ ಕಾರಣಗಳನ್ನು ದಾಖಲಿಸಿ ನಿರ್ದಿಷ್ಟ ಉದ್ದೇಶಕ್ಕಾಗಿ ಎಷ್ಟೇ ವಿಸ್ತೀರ್ಣದ ಭೂಮಿಯನ್ನು 
ಷರತ್ತು ಮತ್ತು ನಿಬಂಧನೆಗಳನ್ನು ವಿಧಿಸಿ ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರ ಕಲಂ 63, 79ಎ, 79ಬಿ ಅಥವಾ 80ರ ಅವಕಾಶಗಳಿಂದ 
ವಿನಾಯಿತಿ ನೀಡಲು ಸದರಿ ಅಧಿನಿಯಮದ ಕಲಂ 109(1) ರಡಿ ಅವಕಾಶ ಕಲ್ಪಿಸಿದೆ. 

ಈ ಪ್ರಸ್ತಾವನೆಯು ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಅಧಿನಿಯಮ 1995ರ ಕಲಂ 109(1ಎ) ಮತ್ತು ಕರ್ನಾಟಕ ಭೂ ಸುಧಾರಣೆ 
(ತಿದ್ದುಪಡಿ) ನಿಯಮಗಳು, 1996ರ ನಿಯಮ 38-ಬಿ ಮತ್ತು 38-ಸಿ ರಲ್ಲಿನ ಷರತ್ತುಗಳನ್ನು ಪೂರೈಸಿದ್ದು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 
1961ರ ಕಲ೦ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯಿತಿ ನೀಡಿ ಭಂಡಾರಿ ಫೌಂಡೇಶನ್‌, ಮಂಗಳೂರು, ಇವರು ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು 
ತಾಲ್ಲೂಕು, ಅಡ್ಯಾರು ಗ್ರಾಮದ ಸರ್ವೆ ನಂ.24-9ಪಿ1 ಮತ್ತು ಇತರೆಗಳಲ್ಲಿ ಒಟ್ಟು 2.75 ಎಕರೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಖರೀದಿ ಪಡೆಯಲು ಕರ್ನಾಟಕ 
ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109ರಡಿ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಂತೆ ಸರ್ಕಾರದ ಅನುಮತಿ ನೀಡಲಾಗಿದೆ: 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ೧೩೩೯ 





1 ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 
ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ 
ನೀಡತಕ್ಕದ್ದು. 

2) ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ, 1956ರ ಕಲಂ 3ರಲ್ಲಿ ಹೇಳಿರುವಂತೆ, ಶೇಕಡಾ 51 ಪೇಯ್ಡ್‌ ಆಫ್‌ ಷೇರು ಬಂಡವಾಳ 
ಹೊಂದಿದ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ 
ಸರ್ಕಾರದ ಸಂಘ/ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ 
ಸದರಿ ಜಮೀನನ್ನು ನಿಗದಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

3) ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ ಸಿ.ಡಿ.ಪಿ./ಒ.ಡಿ.ಪಿ. ವ್ಯಾಪ್ತಿಯೊಳಗೆ ಬಂದರೆ, ಅದರಂತೆ ಅನುಮತಿ ಪಡೆದು 
ಉಪಯೋಗಿಸತಕ್ಕದ್ದು. 

4) ಈ ಅನುಮತಿಯು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ, 1961ರ ಕಲಂ 109 ರನ್ವಯ ವಿನಾಯಿತಿ ಮಾತ್ರವಾಗಿರುತ್ತದೆ. ಬೇರೆ 
ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

5) ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ, 
1964ರ ಕಲಂ 95ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು. 

6) ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತದ ಕಾನೂನುಗಳನ್ನು ಪಾಲಿಸತಕ್ಕದ್ದು. 

7) ಪ್ರಸ್ತಾಪಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ ಇಲಾಖೆ/ 
ಅಭಿವೃದ್ಧಿ ಪ್ರಾಧಿಕಾರ/ ಸ್ಥಳೀಯ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆಯತಕ್ಕದ್ದು. 

8) ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು ಮತ್ತು 
ಪ್ರಸ್ತಾಪಿತ ಭೂಮಿಯನ್ನು ಯಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌. ನಾರಾಯಣಗೌಡ 
ಪಿ.ಆರ್‌. 457 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 64 ಎಲ್‌ಆರ್‌ಎಂ 2010, ಬೆಂಗಳೂರು, ದಿನಾಂಕ:5ನೇ ಅಕ್ಟೋಬರ್‌, 2010 

ಶ್ರೀ ಇ.ಎಲ್‌.ಷಡಾಯಿ ಚಾರಿಟೆಬಲ್‌ ಟ್ರಸ್ಟ್‌, ಗೋವಾ, ರವರು ಉತ್ತರ ಕನ್ನಡ ಜಿಲ್ಲೆ, ಕಾರವಾರ, ಮಂಡಗೋಡ, ಗ್ರಾಮದ ಸರ್ವೆ ನಂ.129 
ಮತ್ತು ಇತರೆಗಳಲ್ಲಿ ಒಟ್ಟು 19 ಎಕರೆ 33 ಗುಂಟೆ ಕೃಷಿ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಪಡೆಯಲು ನಮೂನೆ 15-ಎ ಮತ್ತು ನಮೂನೆ 15-ಎಎ, 
ಗಳಲ್ಲಿನ ಮಾಹಿತಿ ಅನುಸರಿಸಿ ಜಿಲ್ಲಾಧಿಕಾರಿ, ಉತ್ತರ ಕನ್ನಡ ಜಿಲ್ಲೆ, ಕಾರವಾರ, ಇವರ ಪತ್ರ ಸಂಖ್ಯೆ: ಕಂಶಾ,ಭೂಸು.ವಿವ-43/09-2010 
ದಿನಾಂಕ:21.06.2010ರಲ್ಲಿ ಪ್ರಸ್ತಾಪಿತ ಮೇಲ್ಕಂಡ 19 ಎಕರೆ 33 ಗುಂಟೆ ಜಮೀನನ್ನು ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ, 1961ರ 
ಕಲಂ 109(1(11)ರಡಿ ಅನುಮೋದನೆ/ಏನಾಯಿತಿ ನೀಡುವ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಪ್ರಸ್ತಾಪಿತ ಜಮೀನು ಖಾತೆದಾರರಿಂದ ವ್ಯವಹರಿಸಿಕೊ೦ಡಿದ್ದು ಹಾಗೂ ಸದರಿ ಜಮೀನು ಕರ್ನಾಟಕ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ 
(ಪಿ.ಟಿ.ಸಿ.ಎಲ್‌.) ಅಧಿನಿಯಮ 1978, ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿಗಳು ಹಾಗೂ ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ 
ಒಳಪಡುವುದಿಲ್ಲ. 

ರಾಜ್ಯ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿಯ ಮೇಲೆ ಕಾರಣಗಳನ್ನು ದಾಖಲಿಸಿ ನಿರ್ದಿಷ್ಟ ಉದ್ದೇಶಕ್ಕಾಗಿ ಎಷ್ಟೇ ವಿಸ್ತೀರ್ಣದ ಭೂಮಿಯನ್ನು 
ಷರತ್ತು ಮತ್ತು ನಿಬಂಧನೆಗಳನ್ನು ವಿಧಿಸಿ ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರ ಕಲಂ 63, 79ಎ, 79ಬಿ ಅಥವಾ 80ರ ಅವಕಾಶಗಳಿಂದ 
ವಿನಾಯಿತಿ ನೀಡಲು ಸದರಿ ಅಧಿನಿಯಮದ ಕಲಂ 109(1) ರಡಿ ಅವಕಾಶ ಕಲ್ಪಿಸಿದೆ. 

ಈ ಪ್ರಸ್ತಾವನೆಯು ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಅಧಿನಿಯಮ 1995ರ ಕಲಂ 109(1ಎ) ಮತ್ತು ಕರ್ನಾಟಕ ಭೂ ಸುಧಾರಣೆ 
(ತಿದ್ದುಪಡಿ) ನಿಯಮಗಳು, 1996ರ ನಿಯಮ 38-ಬಿ ಮತ್ತು 38-ಸಿ ರಲ್ಲಿನ ಷರತ್ತುಗಳನ್ನು ಪೂರೈಸಿದ್ದು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 
1961ರ ಕಲ೦ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯಿತಿ ನೀಡಿ ಶ್ರೀ ಇ.ಎಲ್‌.ಷಡಾಯಿ ಚಾರಿಟೆಬಲ್‌ ಟ್ರಸ್ಟ್‌, ಮಾಪೂಸ ಗೋವಾ, ಇವರಿಗೆ ಉತ್ತರ 
ಕನ್ನಡ ಜಿಲ್ಲೆ, ಕಾರವಾರ, ಮ೦ಡಗೋಡ, ಗ್ರಾಮದ ಸರ್ವೆ ನಂ.129 ಮತ್ತು ಇತರೆಗಳಲ್ಲಿ ಒಟ್ಟು 19 ಎಕರೆ 33 ಗುಂಟೆ ಶೈಕ್ಷಣಿಕ ಉದ್ದೇಶಕ್ಕಾಗಿ 
ಜಮೀನನ್ನು ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109ರಡಿ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಂತೆ ಸರ್ಕಾರದ ಅನುಮತಿ 
ನೀಡಲಾಗಿದೆ: 


೧೩೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ಭಾಗ-೬ 





1) ಯಾವ ಉದ್ದೇಶಕ್ಕಾಗಿ ಜಮೀನನ್ನು ದಾನವಾಗಿ ಪಡೆಯಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು 
ಎರಡು ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖತವಾಗಿ ಮಾಹಿತಿ 
ನೀಡತಕ್ಕದ್ದು. 

2) ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ, 1956ರ ಕಲಂ 3ರಲ್ಲಿ ಹೇಳಿರುವಂತೆ, ಶೇಕಡಾ 51 ಪೇಯ್ಡ್‌ ಆಫ್‌ ಷೇರು ಬಂಡವಾಳ 
ಹೊಂದಿದ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ 
ಸರ್ಕಾರದ ಸಂಘ/ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ 
ಸದರಿ ಜಮೀನನ್ನು ನಿಗದಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

3) ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರಂತೆ ಮಂಜೂರು ಮಾಡಬೇಕಾದಂತಹ ಯಾವುದೇ ಸರ್ಕಾರಿ ಜಮೀನುಗಳು 
ಇದ್ದಲ್ಲಿ ಹೊರತುಪಡಿಸಲಾಗಿದೆ. 

4) ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ ಸಿ.ಡಿ.ಪಿ./ಒ.ಡಿ.ಪಿ. ವ್ಯಾಪ್ತಿಯೊಳಗೆ ಬಂದರೆ, ಅದರಂತೆ ಅನುಮತಿ ಪಡೆದು 
ಉಪಯೋಗಿಸತಕ್ಕದ್ದು. 

5) ಈ ಅನುಮತಿಯು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ, 1961ರ ಕಲಂ 109 ರನ್ವಯ ವಿನಾಯಿತಿ ಮಾತ್ರವಾಗಿರುತ್ತದೆ. ಬೇರೆ 
ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

6) ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ, 
1964ರ ಕಲಂ 95ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು. 

ಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತದ ಕಾನೂನುಗಳನ್ನು ಪಾಲಿಸತಕ್ಕದ್ದು. 

ಸ್ವಾಪಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ ಇಲಾಖೆ/ 

ಭಿವೃದ್ಧಿ ಪ್ರಾಧಿಕಾರ/ ಸ್ಥಳೀಯ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆಯತಕ್ಕದ್ದು. 

9) ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು ಮತ್ತು 
ಪ್ರಸ್ತಾಪಿತ ಭೂಮಿಯನ್ನು ಯಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌. ನಾರಾಯಣಗೌಡ 
ಪಿ.ಆರ್‌. 458 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ) 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ ಪತ್ರ 
ಸಂಖ್ಯೆ: ಎಲ್‌.ಆರ್‌.ಎಫ್‌.(109)(ಎನ್‌)ಸಿ.ಆರ್‌/02/10-11, ಬೆಂಗಳೂರು, ದಿನಾಂಕ:27ನೇ ಅಕ್ಟೋಬರ್‌, 2010 
ವಿಷಯ: ಕರ್ನಾಟಕ ಕ್ಷತ್ರೀಯ ಮರಾಠ ಪರಿಷತ್‌ (ರಿ) ರವರು ಬೆ೦ಗಳೂರು ಉತ್ತರ ತಾಲ್ಲೂಕು, ದಾಸನಪುರ ಹೋಬಳಿ, ವೆಂಕಟಾಪುರ 
ಗ್ರಾಮದ ಸ.ನಂ.11 ರಲ್ಲಿ 1-08, 30/2ರಲ್ಲಿ 0-36 ಎ/ಗುಂ ಜಮೀನನ್ನು ಕೈಗಾರಿಕಾ ತರಬೇತಿ ಸಂಸ್ಥೆ ಹಾಗೂ ಶೈಕ್ಷಣಿಕ 
ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಖರೀದಿಸಲು ಅನುಮತಿ ಕೋರಿರುವ ಬಗ್ಗೆ. 
ಕರ್ನಾಟಕ ಕ್ಷತ್ರೀಯ ಮರಾಠ ಪರಿಷತ್‌ (ರಿ) ರವರು ಬೆಂಗಳುರು ಉತ್ತರ ತಾಲ್ಲೂಕು, ದಾಸನಪುರ ಹೋಬಳಿ, ವೆಂಕಟಾಪುರ ಗ್ರಾಮದ 
ಸ.ನಂ.11 ರಲ್ಲಿ 1-08, 30/2ರಲ್ಲಿ 0-36 ಎ/ಗುಂ ಜಮೀನನ್ನು ಕೈಗಾರಿಕಾ ತರಬೇತಿ ಸಂಸ್ಥೆ ಹಾಗೂ ಶೈಕ್ಷಣಿಕ ಉದ್ದೇಶಕ್ಕಾಗಿ ಖರೀದಿಸಲು ಮಾಡಿದ 
ಬೇಡಿಕೆ ಹಾಗೂ ನಮೂನೆ-15ಎ ಮತ್ತು 15ಎಎ ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ತಹಶೀಲ್ದಾರ್‌, ಬೆಂಗಳೂರು ಉತ್ತರ ತಾಲ್ಲೂಕು ರವರ ಪತ್ರ 
ಸಂಖ್ಯೆ:ಎಲ್‌ಆರ್‌ಎಫ್‌/ಸಿಆರ್‌/34/10-11 ದಿನಾಂಕ:03.09.2010 ಪ್ರಸ್ತಾಪಿತ ವೆಂಕಟಾಪುರ ಗ್ರಾಮದ ಸ.ನಂ.11ರಲ್ಲಿ 1-08, 30/2 ರಲ್ಲಿ 0-36 ಎ/ಗುಂ 
ಜಮೀನನ್ನು ಖರೀದಿಸಲು ಸದರಿ ಸಂಸ್ಥೆಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109(0(॥) ರಡಿ ಅನುಮತಿ ನೀಡಲು ಶಿಫಾರಸ್ಸು 
ಮಾಡಿರುತ್ತಾರೆ. 
ಪ್ರಸ್ತಾಪಿತ ಸಂಸ್ಥೆಯು ರಿ.ನಂ.166:74-75 ರಂತೆ 1974ರಲ್ಲಿ ಸ್ಥಾಪನೆಯಾಗಿದ್ದು, ದಿನಾಂಕ:10.07.2008ರಂದು ಉಪನೋಂದಣಾಧಿಕಾರಿ, 
ಸದರಿ ಜಮೀನಿನ ಖಾತೆದಾರರಿಂದ ಒಪ್ಪಂದ ಕರಾರುಪತ್ರ ಮಾಡಿಕೊಂಡಿರುತ್ತಾರೆ. 
ತ ಜಮೀನು ಕರ್ನಾಟಕ ಪರಿಶಿಷ್ಟ ಜಾತಿ/ ಪರಿಶಿಷ್ಠಪಂಗಡದ (ಪಿ.ಟಿ.ಸಿ.ಎಲ್‌.) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 
ಹಾಗೂ ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109ರ ಪ್ರಕಾರ ಶೈಕ್ಷಣಿಕ ಉದ್ದೇಶಕ್ಕೆ 4 ಯೂನಿಟ್‌ಗಳವರೆಗೆ ಜಮೀನು ಹೊಂದಲು 
ಅವಕಾಶ ಕಲ್ಪಿಸಿದೆ. ಈ ಪ್ರಸ್ತಾವನೆಗೆ ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಕಾಯ್ದೆ 1995ರ ಪ್ರಕಾರ ಕಲಂ 109(0(1) ಮತ್ತು ಕರ್ನಾಟಕ ಭೂ 
ಸುಧಾರಣೆ (ತಿದ್ದುಪಡಿ) ಕಾಯ್ದೆ 1961 ಕಲಂ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯ್ತಿ ನೀಡಿ ಬೆಂಗಳೂರು ಉತ್ತರ ತಾಲ್ಲೂಕು, ದಾಸನಪುರ 


7) 
8) 


UU 2 


6 


ದಾಸನಪುರ ಇಲ್ಲಿ 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ೧೩೪೧ 





ಹೋಬಳಿ, ವೆಂಕಟಾಪುರ ಗ್ರಾಮದ ಸ.ನಂ.11ರಲ್ಲಿ 1-08, 30/2 ರಲ್ಲಿ 0-36 ಎ/ಗು೦ ಜಮೀನನ್ನು ಕರ್ನಾಟಕ ಕ್ಷತ್ರೀಯ ಮರಾಠ ಪರಿಷತ್‌ (ರಿ) 
ಬೆ೦ಗಳೂರು ಉತ್ತರ ತಾಲ್ಲೂಕು, ದಾಸನಪುರ ಹೋಬಳಿ, ರವರಿಗೆ ಕೈಗಾರಿಕಾ ತರಬೇತಿ ಸಂಸ್ಥೆ ಹಾಗೂ ಶೈಕ್ಷಣಿಕ ಉದ್ದೇಶಕ್ಕಾಗಿ ಖರೀದಿಸಲು ಕರ್ನಾಟಕ 
ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109(0(॥)ರಡಿ ಹಾಗೂ ಸರ್ಕಾರದ ತಿದ್ದುಪಡಿ ಅಧಿಸೂಚನೆ ನಂ.ವ್ಯಶಾಇ:47:ಶಾಸನ:2001 ಬೆಂಗಳೂರು 
ದಿನಾಂಕ:23.04.2003 ರಂತೆ ಶೈಕ್ಷಣಿಕ ಉದ್ದೇಶಕ್ಕೆ 2 ಯುನಿಟ್‌ಗಳಿದ್ದು, ಜಮೀನನ್ನು ಹೊಂದಲು ಅವಕಾಶ ಕಲ್ಪಿಸಿರುವುದರಿಂದ ಈ ಕೆಳಕಂಡ 
ಷರತ್ತುಗಳಿಗೆ ಒಳಪಡಿಸಿ ಅನುಮತಿ ನೀಡಿದೆ. 

ಷರತ್ತುಗಳು: 

1). ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 
ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಈ ಬಗ್ಗೆ ತಹಶೀಲ್ದಾರ್‌ರವರ ಮೂಲಕ ಈ ಕಛೇರಿಗೆ ಲಿಖಿತವಾಗಿ ಮಾಹಿತಿ 
ನೀಡತಕ್ಕದ್ದು. 

2) ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ, 1995ರ ಕಲಂ 38ರಲ್ಲಿ ಹೇಳಿರುವಂತೆ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ 
ಸಂಘ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ 
ಜಮೀನನ್ನು ಬೇರೆ ರೀತಿ ವರ್ಗಾಯಿಸಬಾರದು. 

3) ಸದರಿ ಜಮೀನು ಸಿ.ಡಿ.ಪಿ. ಪ್ರಕಾರ ಹಸಿರು ವಲಯದಲ್ಲಿ ಬರುತ್ತಿದ್ದು ಶೈಕ್ಷಣಿಕ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಳ್ಳಲು ಭೂ 
ಉಪಯೋಗದ ಅವಶ್ಯಕತೆ ಇದ್ದಲ್ಲಿ ಭೂ ಬದಲಾವಣೆ ಮಾಡಿಸಿಕೊಳ್ಳತಕ್ಕದ್ದು ಹಾಗೂ ಪ್ರಾಧಿಕಾರದಿಂದ ಅನುಮತಿ ಪಡೆದು ಕಟ್ಟಡ 
ಕಟ್ಟಿಕೊಳ್ಳತಕ್ಕದ್ದು. 

4) ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ವಾಣಿಜ್ಯ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ ಕಾಯ್ದೆ 1964ರ 
ಕಲಂ 95ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. 

5) ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ ಸಿ.ಡಿ.ಪಿ. ಒ.ಡಿ.ಪಿ. ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ ಅನುಮತಿ ಪಡೆದು 
ಉಪಯೋಗಿಸಿಕೊಳ್ಳತಕ್ಕದ್ದು. 

6) ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು ಪ್ರಸ್ತಾಪಿತ 
ಭೂಮಿಯನ್ನು ಯಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 

7) ಈ ಅನುಮತಿ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109ರನ್ವಯ ಮಾತ್ರ ಮಾಡಿರುತ್ತದೆ. ಬೇರೆ ಕಾನೂನುಗಳಿಗೆ 
ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

ಹೆಚ್‌. ರಾಮಾಂಜನೇಯ 
ಪಿ.ಆರ್‌. 439 ವಿಶೇಷ ಜಿಲ್ಲಾಧಿಕಾರಿಗಳು (ಕಂ), 
ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ ಪತ್ರ 
ಸಂಖ್ಯೆ: ಎಲ್‌.ಆರ್‌.ಎಫ್‌.(109)(ಎನ್‌)ಸಿ.ಆರ್‌/06/10-11, ಬೆ೦ಗಳೂರು, ದಿನಾಂಕ:8ನೇ ನವೆಂಬರ್‌, 2010 
ವಿಷಯ: ಶ್ರೀರಾಮ ಸೇವಾ ಮಂಡಳಿ ಟ್ರಸ್ಟ್‌ (ರಿ) ರವರು ಬೆಂಗಳೂರು ದಕ್ಷಿಣ ತಾಲ್ಲೂಕು, ಉತ್ತರಹಳ್ಳಿ ಹೋಬಳಿ, ನೆಟ್ಟಗೆರೆ ಗ್ರಾಮದ 
ಸ.ನಂ.184ರಲ್ಲಿ 0-30, 185 ರಲ್ಲಿ 0-27, 186 ರಲ್ಲಿ 1-06 ಒಟ್ಟು 2-23 ಎ/ಗು೦ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಖರೀದಿಸಲು ಅನುಮತಿ ಕೋರಿರುವ ಬಗ್ಗೆ. 

ಶ್ರೀರಾಮ ಸೇವಾ ಮಂಡಳಿ ಟ್ರಸ್ಟ್‌ (ರಿ) ರವರು ಬೆಂಗಳೂರು ದಕ್ಷಿಣ ತಾಲ್ಲೂಕು, ಉತ್ತರಹಳ್ಳಿ ಹೋಬಳಿ, ನೆಟ್ಟಗೆರೆ ಗ್ರಾಮದ ಸ.ನಂ.184ರಲ್ಲಿ 

0-30, 185 ರಲ್ಲಿ 0-27, 186 ರಲ್ಲಿ 1-06 ಒಟ್ಟು 2-23 ಎ/ಗು೦ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 
109 ರಡಿ ಖರೀದಿಸಲು ಮಾಡಿದ ಬೇಡಿಕೆ ಹಾಗೂ ನಮೂನೆ-15ಎ ಮತ್ತು 15ಎಎ ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ತಹಶೀಲ್ದಾರ್‌, ಬೆಂಗಳೂರು 
ದಕ್ಷಿಣ ತಾಲ್ಲೂಕು ರವರ ಪತ್ರ ಸಂಖ್ಯೆ.ಎಲ್‌ಆರ್‌ಎಫ್‌(ಎನ್‌)ಸಿಆರ್‌10/10-11 ದಿನಾ೦ಕ:25.10.2010 ಪ್ರಸ್ತಾಪಿತ ನೆಟ್ಟಿಗೆರೆ ಗ್ರಾಮದ ಸ.ನಂ.184ರಲ್ಲಿ 
0-30, 185 ರಲ್ಲಿ 0-27, 186 ರಲ್ಲಿ 1-06 ಒಟ್ಟು 2-23 ಎ/ಗು೦ ಜಮೀನನ್ನು ಖರೀದಿಸಲು ಸದರಿ ಸಂಸ್ಥೆಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 
1961ರ ಕಲಂ 109(1(1॥) ರಡಿ ಅನುಮತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಪ್ರಸ್ತಾಪಿತ ಸಂಸ್ಥೆಯ ನೋಂದಣಿಯಾಗಿರುತ್ತದೆ. ದಿನಾ೦ಕ:09.09.2010ರಂದು ಖಾತೆದಾರರಿಂದ ಕರಾರುಪತ್ರ ಮಾಡಿಕೊಂಡಿರುತ್ತಾರೆ. 

ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109ರ ಪ್ರಕಾರ ಶೈಕ್ಷಣಿಕ ಉದ್ದೇಶಕ್ಕೆ 4 ಯೂನಿಟ್‌ಗಳವರೆಗೆ ಜಮೀನು ಹೊಂದಲು 

ಅವಕಾಶ ಕಲ್ಪಿಸಿದೆ. ಈ ಪ್ರಸ್ತಾವನೆಗೆ ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಕಾಯ್ದೆ 1995ರ ಪ್ರಕಾರ ಕಲಂ 109(1(1) ಮತ್ತು ಕರ್ನಾಟಕ ಭೂ 
ಸುಧಾರಣೆ (ತಿದ್ದುಪಡಿ) ಕಾಯ್ದೆ 1961 ಕಲಂ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯ್ತಿ ನೀಡಿ ಬೆಂಗಳೂರು ದಕ್ಷಿಣ ತಾಲ್ಲೂಕು, ಉತ್ತರಹಳ್ಳಿ 
ಹೋಬಳಿ, ನೆಟ್ಟಿಗೆರೆ ಗ್ರಾಮದ ಸ.ನಂ. 184ರಲ್ಲಿ 0-30, 185ರಲ್ಲಿ 0-27, 186ರಲ್ಲಿ 1-06 ಒಟ್ಟು 2-23 ಎ/ಗು೦ ಜಮೀನನ್ನು ಶ್ರೀರಾಮ ಸೇವಾ 


೧೩೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ಭಾಗ-೬ 





ಮಂಡಲಿ ಟ್ರಸ್ಟ್‌ (ರಿ) ಬೆಂಗಳೂರು ದಕ್ಷಿಣ ತಾಲ್ಲೂಕು, ಉತ್ತರಹಳ್ಳಿ ಹೋಬಳಿ ರವರಿಗೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಖರೀದಿಸಲು ಕರ್ನಾಟಕ ಭೂ 
ಸುಧಾರಣೆ ಕಾಯ್ದೆ 1961ರ ಕಲಂ 109(0(॥)ರಡಿ ಹಾಗೂ ಸರ್ಕಾರದ ತಿದ್ದುಪಡಿ ಅಧಿಸೂಚನೆ ನಂ.ವ್ಯಶಾಇ:47:ಶಾಸನ:2001 ಬೆಂಗಳೂರು 
ದಿನಾಂಕ:23.04.2003 ರಂತೆ ಶೈಕ್ಷಣಿಕ ಉದ್ದೇಶಕ್ಕೆ 2 ಯುನಿಟ್‌ಗಳಿದ್ದು, ಜಮೀನನ್ನು ಹೊಂದಲು ಅವಕಾಶ ಕಲ್ಪಿಸಿರುವುದರಿಂದ ಈ ಕೆಳಕಂಡ 
ಷರತ್ತುಗಳಿಗೆ ಒಳಪಡಿಸಿ ಅನುಮತಿ ನೀಡಿದೆ. 

ಷರತ್ತುಗಳು: 

1). ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 
ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಈ ಬಗ್ಗೆ ತಹಶೀಲ್ದಾರ್‌ರವರ ಮೂಲಕ ಈ ಕಛೇರಿಗೆ ಲಿಖಿತವಾಗಿ ಮಾಹಿತಿ 
ನೀಡತಕ್ಕದ್ದು. 

2) ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ, 1995ರ ಕಲಂ 38ರಲ್ಲಿ ಹೇಳಿರುವಂತೆ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ 
ಸಂಘ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ 
ಜಮೀನನ್ನು ಬೇರೆ ರೀತಿ ವರ್ಗಾಯಿಸಬಾರದು. 

3) ಸದರಿ ಜಮೀನು ಸಿ.ಡಿ.ಪಿ. ಪ್ರಕಾರ ಹಸಿರು ವಲಯದಲ್ಲಿ ಬರುತ್ತಿದ್ದು ಶೈಕ್ಷಣಿಕ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಳ್ಳಲು ಭೂ 
ಉಪಯೋಗದ ಅವಶ್ಯಕತೆ ಇದ್ದಲ್ಲಿ ಭೂ ಬದಲಾವಣೆ ಮಾಡಿಸಿಕೊಳ್ಳತಕ್ಕದ್ದು ಹಾಗೂ ಪ್ರಾಧಿಕಾರದಿಂದ ಅನುಮತಿ ಪಡೆದು ಕಟ್ಟಡ 
ಕಟ್ಟಿಕೊಳ್ಳತಕ್ಕದ್ದು. 

4) ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ವಾಣಿಜ್ಯ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ ಕಾಯ್ದೆ 1964ರ 
ಕಲಂ 95ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. 

5) ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ ಸಿ.ಡಿ.ಪಿ. ಒ.ಡಿ.ಪಿ. ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ ಅನುಮತಿ ಪಡೆದು 
ಉಪಯೋಗಿಸಿಕೊಳ್ಳತಕ್ಕದ್ದು. 

6) ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು ಪ್ರಸ್ತಾಪಿತ 
ಭೂಮಿಯನ್ನು ಹಖುಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 

7) ಈ ಅನುಮತಿ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109ರನ್ವಯ ಮಾತ್ರ ಮಾಡಿರುತ್ತದೆ. ಬೇರೆ ಕಾನೂನುಗಳಿಗೆ 
ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

ಹೆಚ್‌. ರಾಮಾಂಜನೇಯ 
ಪಿ.ಆರ್‌. 441 ವಿಶೇಷ ಜಿಲ್ಲಾಧಿಕಾರಿಗಳು (ಕಂ), 
ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ ಪತ್ರ 
ಸಂಖ್ಯೆ: ಎಲ್‌.ಆರ್‌.ಎಫ್‌.(109)(ಎನ್‌)ಸಿ.ಆರ್‌/08/10-11, ಬೆ೦ಗಳೂರು, ದಿನಾಂಕ:28ನೇ ಅಕ್ಟೋಬರ್‌, 2010 
ವಿಷಯ: ಶ್ರೀ ರಾಘವೇಂದ್ರ ಎಜುಕೇಷನಲ್‌ ಇನ್ಸ್‌ಟಿಟ್ಯೂಷನ್‌ ಸೊಸೈಟಿ (ರ) ರವರು ಬೆಂಗಳೂರು ಉತ್ತರ ತಾಲ್ಲೂಕು, ಯಶವಂತಪುರ 
ಹೋಬಳಿ, ಚಿಕ್ಕಬಾಣಾವಾರ ಗ್ರಾಮದ ಸ.ನಂ.11/4ರಲ್ಲಿ 0-13 ಎ/ಗು೦ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಕರ್ನಾಟಕ ಭೂ 
ಸುಧಾರಣೆ ಕಾಯ್ದೆ ಕಲಂ 109 ರಡಿ ಖರೀದಿಸಲು ಅನುಮತಿ ಕೋರಿರುವ ಬಗ್ಗೆ. 
ಶ್ರೀ ರಾಘವೇಂದ್ರ ಎಜುಕೇಷನಲ್‌ ಇನ್ಸ್‌ಟಟ್ಯೂಷನ್‌ ಸೊಸೈಟಿ (ರಿ) ರವರು ಬೆಂಗಳೂರು ಉತ್ತರ ತಾಲ್ಲೂಕು, ಯಶವಂತಪುರ ಹೋಬಳಿ, 
ಚಿಕ್ಕಬಾಣಾವಾರ ಗ್ರಾಮದ ಸ.ನಂ.11/4ರಲ್ಲಿ 0-13 ಎ/ಗುಂ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಖರೀದಿಸಲು ಮಾಡಿದ ಬೇಡಿಕೆ ಹಾಗೂ 
ನಮೂನೆ-15ಎ ಮತ್ತು 15ಎಎ ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ತಹಶೀಲ್ದಾರ್‌, ಬೆಂಗಳೂರು ಉತ್ತರ ತಾಲ್ಲೂಕು ರವರ ಪತ್ರ 
ಸಂಖ್ಯೆ:ಎಲ್‌ಆರ್‌ಎಫ್‌/ಸಿಆರ್‌/166/10-11 ದಿನಾಂಕ:27.10.2010 ಪ್ರಸ್ತಾಪಿತ ಚಿಕ್ಕಬಾಣಾವಾರ ಗ್ರಾಮದ ಸ.ನಂ.11/4ರಲ್ಲಿ 0-13 ಎ/ಗುಂ ಜಮೀನನ್ನು 
ಖರೀದಿಸಲು ಸದರಿ ಸಂಸ್ಥೆಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109()(1) ರಡಿ ಅನುಮತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಸ್ತಾಪಿತ ಸಂಸ್ಥೆಯು 62/97-98ರಲ್ಲಿ ನೊಂದಣಿಯಾಗಿರುತ್ತದೆ. ದಿನಾ೦ಕ:03.02.2007ರಂದು ಖಾತೆದಾರರಿಂದ ಅಫಿಡೆವಿಟ್‌ 
ಮಾಡಿಕೊಂಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನು ಕರ್ನಾಟಕ ಪರಿಶಿಷ್ಟ ಜಾತಿ/ ಪರಿಶಿಷ್ಠಪಂಗಡದ (ಪಿ.ಟಿ.ಸಿ.ಎಲ್‌.) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 

ಹಾಗೂ ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109ರ ಪ್ರಕಾರ ಶೈಕ್ಷಣಿಕ ಉದ್ದೇಶಕ್ಕೆ 4 ಯೂನಿಟ್‌ಗಳವರೆಗೆ ಜಮೀನು ಹೊಂದಲು 

ಅವಕಾಶ ಕಲ್ಪಿಸಿದೆ. ಈ ಪ್ರಸ್ತಾವನೆಗೆ ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಕಾಯ್ದೆ 1995ರ ಪ್ರಕಾರ ಕಲಂ 109(0(॥) ಮತ್ತು ಕರ್ನಾಟಕ ಭೂ 
ಸುಧಾರಣೆ (ತಿದ್ದುಪಡಿ) ಕಾಯ್ದೆ 1961 ಕಲಂ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯ್ತಿ ನೀಡಿ ಬೆಂಗಳೂರು ಉತ್ತರ ತಾಲ್ಲೂಕು, ಯಶವಂತಪುರ 


(€L 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ೧೩೪೩ 





ಹೋಬಳಿ, ಚಿಕ್ಕಬಾಣಾವಾರ ಗ್ರಾಮದ ಸ.ನಂ.11/4ರಲ್ಲಿ 0-13 ಎ/ಗು೦ ಜಮೀನನ್ನು ಶ್ರೀ ರಾಘವೇಂದ್ರ ಎಜುಕೇಷನಲ್‌ ಇನ್ಸ್‌ಟಿಟ್ಯೂಷನ್‌ ಸೊಸೈಟಿ (ರಿ) 
ಬೆಂಗಳೂರು ಉತ್ತರ ತಾಲ್ಲೂಕು, ಯಶವಂತಪುರ ಹೋಬಳಿ ರವರಿಗೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 
1961ರ ಕಲಂ 109(1(॥)ರಡಿ ಹಾಗೂ ಸರ್ಕಾರದ ತಿದ್ದುಪಡಿ ಅಧಿಸೂಚನೆ ನಂ.ವ್ಯಶಾಇ:47:ಶಾಸನ:2001 ಬೆಂಗಳೂರು ದಿನಾಂಕ:23.04.2003 ರಂತೆ 
ಶೈಕ್ಷಣಿಕ ಉದ್ದೇಶಕ್ಕೆ 2 ಯುನಿಟ್‌ಗಳಿದ್ದು, ಜಮೀನನ್ನು ಹೊಂದಲು ಅವಕಾಶ ಕಲ್ಪಿಸಿರುವುದರಿಂದ ಈ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಅನುಮತಿ 
ನೀಡಿದೆ. 

ಷರತ್ತುಗಳು: 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 
ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಈ ಬಗ್ಗೆ ತಹಶೀಲ್ದಾರ್‌ರವರ ಮೂಲಕ ಈ ಕಛೇರಿಗೆ ಲಿಖಿತವಾಗಿ ಮಾಹಿತಿ 
ನೀಡತಕ್ಕದ್ದು. 

2) ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ, 1995ರ ಕಲಂ 38ರಲ್ಲಿ ಹೇಳಿರುವಂತೆ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ 
ಸಂಘ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ 
ಜಮೀನನ್ನು ಬೇರೆ ರೀತಿ ವರ್ಗಾಯಿಸಬಾರದು. 

3) ಸದರಿ ಜಮೀನು ಸಿ.ಡಿ.ಪಿ. ಪ್ರಕಾರ ಹಸಿರು ವಲಯದಲ್ಲಿ ಬರುತ್ತಿದ್ದು ಶೈಕ್ಷಣಿಕ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಳ್ಳಲು ಭೂ 
ಉಪಯೋಗದ ಅವಶ್ಯಕತೆ ಇದ್ದಲ್ಲಿ ಭೂ ಬದಲಾವಣೆ ಮಾಡಿಸಿಕೊಳ್ಳತಕ್ಕದ್ದು ಹಾಗೂ ಪ್ರಾಧಿಕಾರದಿಂದ ಅನುಮತಿ ಪಡೆದು ಕಟ್ಟಡ 
ಕಟ್ಟಿಕೊಳ್ಳತಕ್ಕದ್ದು. 

4) ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ವಾಣಿಜ್ಯ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ ಕಾಯ್ದೆ 1964ರ 
ಕಲಂ 95ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. 

5) ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ ಸಿ.ಡಿ.ಪಿ. ಒ.ಡಿ.ಪಿ. ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ ಅನುಮತಿ ಪಡೆದು 
ಉಪಯೋಗಿಸಿಕೊಳ್ಳತಕ್ಕದ್ದು. 

6) ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು ಪ್ರಸ್ತಾಪಿತ 
ಭೂಮಿಯನ್ನು ಯಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 

7) ಈ ಅನುಮತಿ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109ರನ್ವಯ ಮಾತ್ರ ಮಾಡಿರುತ್ತದೆ. ಬೇರೆ ಕಾನೂನುಗಳಿಗೆ 
ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

ಹೆಚ್‌. ರಾಮಾಂಜನೇಯ 
ಪಿ.ಆರ್‌. 442 ವಿಶೇಷ ಜಿಲ್ಲಾಧಿಕಾರಿಗಳು (ಕಂ), 
ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ ಪತ್ರ 
ಸಂಖ್ಯೆ: ಎಲ್‌.ಆರ್‌.ಎಫ್‌.(109)(ಎ)ಸಿ.ಆರ್‌/09/10-11, ಬೆ೦ಗಳೂರು, ದಿನಾಂಕ:3ನೇ ನವೆಂಬರ್‌, 2010 
ವಿಷಯ: ದಿವ್ಯ ಜ್ಯೋತಿ ಎಜುಕೇಷನಲ್‌ ಟ್ರಸ್ಟ್‌ (ರಿ) ರವರು ಆನೇಕಲ್‌ ತಾಲ್ಲೂಕು, ಅತ್ತಿಬೆಲೆ ಹೋಬಳಿ, ಬಳ್ಳೂರು ಗ್ರಾಮದ 
ಸ.ನಂ.191/2ರಲ್ಲಿ 1-00, 191/3ರಲ್ಲಿ 1-00 ಒಟ್ಟು 2-00 ಎ/ಗುಂ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಕರ್ನಾಟಕ ಭೂ 
ಸುಧಾರಣೆ ಕಾಯ್ದೆ ಕಲಂ 109 ರಡಿ ದಾನವಾಗಿ ಪಡೆಯಲು ಅನುಮತಿ ಕೋರಿರುವ ಬಗ್ಗೆ. 

ದಿವ್ಯ ಜ್ಯೋತಿ ಎಜುಕೇಷನಲ್‌ ಟ್ರಸ್ಟ್‌ (ರಿ) ರವರು ಆನೇಕಲ್‌ ತಾಲ್ಲೂಕು, ಅತ್ತಿಬೆಲೆ ಹೋಬಳಿ, ಬಳ್ಳೂರು ಗ್ರಾಮದ ಸ.ನಂ.191/2ರಲ್ಲಿ 1-00, 

191/3ರಲ್ಲಿ 1-00 ಎ/ಗುಂ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ದಾನವಾಗಿ ಪಡೆಯಲು ಮಾಡಿದ ಬೇಡಿಕೆ ಹಾಗೂ 
ನಮೂನೆ-15ಎ ಮತ್ತು 15ಎಎ ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ತಹಶೀಲ್ದಾರ್‌, ಆನೇಕಲ್‌ ತಾಲ್ಲೂಕು ರವರ ಪತ್ರ ಸಂಖ್ಯೆ: 
ಎಲ್‌ಆರ್‌ಎಫ್‌/ಸಿಆರ್‌/07/10-11 ದಿನಾ೦ಕ:13.10.2010 ಪ್ರಸ್ತಾಪಿತ ಬಳ್ಳೂರು ಗ್ರಾಮದ ಸ.ನಂ.191/2 ರಲ್ಲಿ 1-00, 1913ರಲ್ಲಿ 1-00 ಒಟ್ಟು 2-00 
ಎ/ಗು೦ ಜಮೀನನ್ನು ದಾನವಾಗಿ ಪಡೆಯಲು ಸದರಿ ಸಂಸ್ಥೆಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109(1(1) ರಡಿ ಅನುಮತಿ ನೀಡಲು 
ಶಿಫಾರಸ್ಸು ಮಾಡಿರುತ್ತಾರೆ. 

ಪ್ರಸ್ತಾಪಿತ ಸಂಸ್ಥೆಯು ದಿನಾ೦ಕ:20.10.2004ರಂದು ನೊಂದಣಿಯಾಗಿರುತ್ತದೆ. ದಿನಾಂಕ:12.06.2010ರಂದು ಖಾತೆದಾರರಿಂದ ದಾನಪತ್ರವನ್ನು 

ಮಾಡಿಕೊಂಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನು ಕರ್ನಾಟಕ ಪರಿಶಿಷ್ಟ ಜಾತಿ/ ಪರಿಶಿಷ್ಠಪಂಗಡದ (ಪಿ.ಟಿ.ಸಿ.ಎಲ್‌.) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 

ಹಾಗೂ ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 


೧೩೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ಭಾಗ-೬ 





ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109ರ ಪ್ರಕಾರ ಶೈಕ್ಷಣಿಕ ಉದ್ದೇಶಕ್ಕೆ 4 ಯೂನಿಟ್‌ಗಳವರೆಗೆ ಜಮೀನು ಹೊಂದಲು 
ಅವಕಾಶ ಕಲ್ಪಿಸಿದೆ. ಈ ಪ್ರಸ್ತಾವನೆಗೆ ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಕಾಯ್ದೆ 1995ರ ಪ್ರಕಾರ ಕಲಂ 109(1(॥) ಮತ್ತು ಕರ್ನಾಟಕ ಭೂ 
ಸುಧಾರಣೆ (ತಿದ್ದುಪಡಿ) ಕಾಯ್ದೆ 1961 ಕಲಂ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯ್ತಿ ನೀಡಿ ಆನೇಕಲ್‌ ತಾಲ್ಲೂಕು, ಅತ್ತಿಬೆಲೆ ಹೋಬಳಿ, ಬಳ್ಳೂರು 
ಗ್ರಾಮದ ಸ.ನಂ.191/2ರಲ್ಲಿ 1-00, 191/3ರಲ್ಲಿ 1-00 ಒಟ್ಟು 2-00 ಎ/ಗು೦ ಜಮೀನನ್ನು ದಿವ್ಯಜ್ಯೋತಿ ಎಜುಕೇಷನಲ್‌ ಟ್ರಸ್ಟ್‌ (ರಿ) ಆನೇಕಲ್‌ 
ತಾಲ್ಲೂಕು, ಅತ್ತಿಬೆಲೆ ಹೋಬಳಿ ರವರಿಗೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ದಾನವಾಗಿ ಪಡೆಯಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 
109(1()ರಡಿ ಹಾಗೂ ಸರ್ಕಾರದ ತಿದ್ದುಪಡಿ ಅಧಿಸೂಚನೆ ನಂ.ವ್ಯಶಾಇ:47:ಶಾಸನ:2001 ಬೆಂಗಳೂರು ದಿನಾಂಕ:23.04.2003 ರಂತೆ ಶೈಕ್ಷಣಿಕ 
ಉದ್ದೇಶಕ್ಕೆ 2 ಯುನಿಟ್‌ಗಳಿದ್ದು, ಜಮೀನನ್ನು ಹೊಂದಲು ಅವಕಾಶ ಕಲ್ಪಿಸಿರುವುದರಿ೦ದ ಈ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಅನುಮತಿ ನೀಡಿದೆ. 
ಷರತ್ತುಗಳು: 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ದಾನವಾಗಿ ಪಡೆಯಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು 
ಎರಡು ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಈ ಬಗ್ಗೆ ತಹಶೀಲ್ಬಾರ್‌ರವರ ಮೂಲಕ ಈ ಕಛೇರಿಗೆ ಲಿಖಿತವಾಗಿ ಮಾಹಿತಿ 
ನೀಡತಕ್ಕದ್ದು. 

2) ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ, 1995ರ ಕಲಂ 38ರಲ್ಲಿ ಹೇಳಿರುವಂತೆ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ 
ಸಂಘ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ 
ಜಮೀನನ್ನು ಬೇರೆ ರೀತಿ ವರ್ಗಾಯಿಸಬಾರದು. 

3) ಸದರಿ ಜಮೀನು ಸಿ.ಡಿ.ಪಿ. ಪ್ರಕಾರ ಹಸಿರು ವಲಯದಲ್ಲಿ ಬರುತ್ತಿದ್ದು ಶೈಕ್ಷಣಿಕ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಳ್ಳಲು ಭೂ 
ಉಪಯೋಗದ ಅವಶ್ಯಕತೆ ಇದ್ದಲ್ಲಿ ಭೂ ಬದಲಾವಣೆ ಮಾಡಿಸಿಕೊಳ್ಳತಕ್ಕದ್ದು ಹಾಗೂ ಪ್ರಾಧಿಕಾರದಿಂದ ಅನುಮತಿ ಪಡೆದು ಕಟ್ಟಡ 
ಕಟ್ಟಿಕೊಳ್ಳತಕ್ಕದ್ದು. 

4) ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ವಾಣಿಜ್ಯ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ ಕಾಯ್ದೆ 1964ರ 
ಕಲಂ 95ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. 

5) ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ ಸಿ.ಡಿ.ಪಿ. ಒ.ಡಿ.ಪಿ. ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ ಅನುಮತಿ ಪಡೆದು 
ಉಪಯೋಗಿಸಿಕೊಳ್ಳತಕ್ಕದ್ದು. 

6) ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು ಪ್ರಸ್ತಾಪಿತ 
ಭೂಮಿಯನ್ನು ಯಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 

7) ಈ ಅನುಮತಿ ಭೂ ಸುಧಾರಣೆ ಕಾಯ್ದೆ 196 ಕಲಂ 109ರನ್ವಯ ಮಾತ್ರ ಮಾಡಿರುತ್ತದೆ. ಬೇರೆ ಕಾನೂನುಗಳಿಗೆ 
ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

ಹೆಚ್‌. ರಾಮಾಂಜನೇಯ 
ಪಿ.ಆರ್‌. 443 ವಿಶೇಷ ಜಿಲ್ಲಾಧಿಕಾರಿಗಳು (ಕಂ), ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ಮಧುಗಿರಿ ಉಪವಿಭಾಗ, ಮಧುಗಿರಿ 
ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2)ರ ಅನುಸಾರ ಪ್ರಕಟಣೆ 
ಆದೇಶ ಸಂಖ್ಯೆ:ಎಲ್‌ಎಸಿ:05/2008-09, ದಿನಾಂಕ:22ನೇ ನವೆಂಬರ್‌, 2010 
ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮಸಂಖ್ಯೆ16ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ 
ಸಂಗ್ರಹಣಾ ಅಧಿನಿಯಮ 1894ರ ಸಾಲಿನ ಕೇಂದ್ರ ಅಧಿನಿಯಮ (1ರ ಪ್ರಕರಣ 16(2)ರ ಮೇರೆಗೆ ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ 
ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ದಂಡಿನದಿಬ್ಬ ಹನುಮನಹಳ್ಳಿಯಿಂದ ರಸ್ತೆ ಮಧ್ಯೆ ಶನಿಮಹಾತ್ಮ ದೇವಸ್ಥಾನಕ್ಕೆ ಮತ್ತು ಕೆರೆಗೆ 
ಹೋಗಲು ಸಂಪರ್ಕ ರಸ್ತೆಗಾಗಿ ಭೂಸ್ವಾಧೀನಪಡಿಸಿದ್ದು, ಸದರಿ ಜಮೀನುಗಳನ್ನು ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮ 16(2)ರಂತೆ 
ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 



































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ತೂಕು: ಮಧುಗಿರಿ ಹೋಬಳಿ: ದೊಡ್ಡೇರಿ ಗ್ರಾಮ: ಲಕ್ಷ್ಮೀಪುರ 
ಕ್ರಮ ಸಂಖ್ಯೆ ಸ.ನಂ. ತರಹೆ ವಿಸ್ತೀರ್ಣ 
I. 18/1 ಖುಷ್ತಿ 0-03 
2. 18/10 ಖುಷ್ತಿ 0-02 3/4 
ಡಿ 18/11 ಖುಷ್ತಿ 0-03 
ಒಟ್ಟು 0-08 3/4 
ಅನುರಾಗ್‌ ತಿವಾರಿ, ಭಾ.ಆ.ಸೇ., 
ಪಿ.ಆರ್‌. 445 ಉಪವಿಭಾಗಾಧಿಕಾರಿ ಹಾಗೂ ಭೂಸ್ವಾಧೀನಾಧಿಕಾರಿ, 


ಮಧುಗಿರಿ ಉಪವಿಭಾಗ, ಮಧುಗಿರಿ. 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ೧೩೪೫ 





ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಭೂ ಅರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗಿನ 
ಅಧಿಸೂಚನೆ ಸಂಖ್ಯೆ: ಆರ್‌ 2 ಎಲ್‌ಎಕ್ಯೂ:ಎಸ್‌ಆರ್‌ 2/ 2010-11, ದಿನಾ೦ಕ:8ನೇ ನವೆಂಬರ್‌, 2010 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆ ಮುಖ್ಯ ನಾಲೆಯನ್ನು ನಿರ್ಮಿಸಲು ಅಗತ್ಯವಾಗಲಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ 
ಕಂಡುಬಂದಿರುವುದರಿಂದ, 

ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ (1ರ 4ನೇ ಪ್ರಕರಣದ (1ನೇ ಪ್ರಕರಣದ (1ನೇ ಉಪ ಪ್ರಕರಣದ 
ಉಪಬಂಧಗಳ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಲು ವಿಶೇಷ ಭೂ ಅರ್ಜನೆ ಅಧಿಕಾರಿ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5-ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು ತುಂಗಾ 
ಮೇಲ್ಪಂಡೆ ಯೋಜನೆ ಶಿವಮೊಗ್ಗ ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟಣೆಗೊಂಡ ದಿನಾಂಕದಿಂದ 30 ದಿವಸಗಳೊಳಗಾಗಿ ಅಥವಾ ಇದಕ್ಕೆ ಮುಂಚೆ 
ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ವಿಶೇಷ 
ಭೂಸ್ಪಾಧೀನಾಧಿಕಾರಿಗಳು ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದಾಗಿದೆ. 

ಸದರಿ ಅರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನು ಉಂಟು ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ 
ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಶಿವಮೊಗ್ಗ ಜಿಲ್ಲಾಧಿಕಾರಿಯವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ ಅಡಮಾನ, ವಿನಿಮಯದ ಮೂಲಕ ಅಥವಾ 
ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ 
ಅ೦ತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ (ಉಪ ಪ್ರಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 



























































ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ತೂಕು: ಶಿವಮೊಗ್ಗ ಹೋಬಳಿ: ಹೊಳಲೂರು ಗ್ರಾಮ: ಹೊಳಲೂರು 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನ 
ಸಂ. ಹೆಸರು ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿ ಣಕ್ಕೆ ಜಮೀನಿನ ವಿವರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ವಿಸೀರ್ಣ ಆಕಾರ 
ಕ್ಕೆ ರೂ.ಪೈೆ. 
1 2 3 4 5 6 7 8 9 10 11 
1. | ಹೆಚ್‌.ಕೆ. ರಂಗನಾಥ ಬಿನ್‌ ಕಾಡಪ ಹೆಚ್‌. ಸಂತ 60 ಮುಷ್ಟಿ 61 60 60 60 0-37 2-20 
2. | ಮುಜಾಯಿದ್‌ ಬಾಷ ಬಿನ್‌ ದಸಗಿರಿ ಸಾಬ್‌ ಸಂತ 119 ಮುಷ್ಟಿ 119 119 119 119 0-20 2-20 
ಜುಮ್ಹಾ 1-17 
ಜುಮ್ಹಾ ಒಂದು ಎಕರೆ ಹದಿನೇಳು ಗುಂಟೆ 
ಜಿಲ್ಲಾಧಿಕಾರಿ, 


ಪಿ.ಆರ್‌.446 ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 





೧೩೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ಭಾಗ-೬ 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂ ಅರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗಿನ 
ಅಧಿಸೂಚನೆ ಸಂಖ್ಯೆ: LAQ/CR-65/2010-11, ದಿನಾ೦ಕ:2ನೇ ನವೆಂಬರ್‌, 2010 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆ ಮುಖ್ಯ ಕಾಲುವೆಯನ್ನು ನಿರ್ಮಿಸಲು ಅಗತ್ಯವಾಗಲಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ 
ಕಂಡುಬಂದಿರುವುದರಿಂದ, 

ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ (1ರ 4ನೇ ಪ್ರಕರಣದ (1ನೇ ಪ್ರಕರಣದ (0ನೇ ಉಪ ಪ್ರಕರಣದ 
ಉಪಬಂಧಗಳ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಲು ವಿಶೇಷ ಭೂ ಅರ್ಜನೆ ಅಧಿಕಾರಿ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5-ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು ತುಂಗಾ 
ಮೇಲ್ಪಂಡೆ ಯೋಜನೆ ಶಿವಮೊಗ್ಗ ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟಣೆಗೊಂಡ ದಿನಾಂಕದಿಂದ 30 ದಿವಸಗಳೊಳಗಾಗಿ ಅಥವಾ ಇದಕ್ಕೆ ಮುಂಚೆ 
ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ವಿಶೇಷ 
ಭೂಸ್ಪಾಧೀನಾಧಿಕಾರಿಗಳು ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದಾಗಿದೆ. 

ಸದರಿ ಅರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನು ಉಂಟು ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ 
ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾ೦ಕದ ನ೦ತರ ಶಿವಮೊಗ್ಗ ಜಿಲ್ಲಾಧಿಕಾರಿಯವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ ಅಡಮಾನ, ವಿನಿಮಯದ ಮೂಲಕ ಅಥವಾ 
ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ 
ಅ೦ತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ (ಉಪ ಪ್ರಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 






























































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ತೂಕು: ಹೊನ್ನಾಳಿ ಹೋಬಳಿ: ಗೋವಿನಕೋವಿ-1 ಗ್ರಾಮ: ಬಸವನಹಳ್ಳಿ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನ 
ಸಂ. ಹೆಸರು ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿ ಣಕ್ಕೆ ಜಮೀನಿನ ವಿವರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ವಿಸೀರ್ಣ ಆಕಾರ 

ನಗಲ ರೂ.ಪೈೆ. 
1 2 3 4 5 6 7 8 9 10 11 
1. | ಹೆಚ್‌. ಚಂದ್ರಪ್ಪ ಬಿನ್‌ ಪರ್ವತಪ್ಪ ಸ್ವಂತ 90/2ಎ ಖುಷ್ಕಿ 90/2ಎ 90/2ಎ 89 ತುಂಗಾ ಮೇಲ್ದಂಡೆ ಮುಖ್ಯ 0-10 0-19 

1ಎ 2 1ಬಿ ಕಾಲುವೆಗೆ ಭೂಸ್ತಾಧೀನ ಪ್ರದೇಶ 
0-10 
ಹತ್ತು ಗುಂಟೆ ಮಾತ್ರ 
ಜಿಲ್ಲಾಧಿಕಾರಿಗಳು, 


ಪಿ.ಆರ್‌.422 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ೧೩೪೭ 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂ ಅರ್ಜನೆ ಅಧಿನಿಯಮದ 4(1)ರ ಪ್ರಕರಣದ ಮೇರೆಗಿನ 
ಅಧಿಸೂಚನೆ ಸಂಖ್ಯೆ: LAQ/CR-74/2010-11, ದಿನಾ೦ಂಕ:4ನೇ ನವೆಂಬರ್‌, 2010 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆ ಮೈನರ್‌ ಕಾಲುವೆಯನ್ನು ನಿರ್ಮಿಸಲು ಅಗತ್ಯವಾಗಲಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ 
ಕಂಡುಬಂದಿರುವುದರಿಂದ, 

ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ (1ರ 4ನೇ ಪ್ರಕರಣದ (1ನೇ ಪ್ರಕರಣದ (1ನೇ ಉಪ ಪ್ರಕರಣದ 
ಉಪಬಂಧಗಳ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಲು ವಿಶೇಷ ಭೂ ಅರ್ಜನೆ ಅಧಿಕಾರಿ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5-ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು ತುಂಗಾ 
ಮೇಲ್ಪಂಡೆ ಯೋಜನೆ ಶಿವಮೊಗ್ಗ ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟಣೆಗೊಂಡ ದಿನಾಂಕದಿಂದ 30 ದಿವಸಗಳೊಳಗಾಗಿ ಅಥವಾ ಇದಕ್ಕೆ ಮುಂಚೆ 
ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ವಿಶೇಷ 
ಭೂಸ್ಪಾಧೀನಾಧಿಕಾರಿಗಳು ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದಾಗಿದೆ. 

ಸದರಿ ಅರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನು ಉಂಟು ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ 
ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾ೦ಕದ ನ೦ತರ ಶಿವಮೊಗ್ಗ ಜಿಲ್ಲಾಧಿಕಾರಿಯವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ ಅಡಮಾನ, ವಿನಿಮಯದ ಮೂಲಕ ಅಥವಾ 
ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ 
ಅ೦ತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ (ಉಪ ಪ್ರಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 



























































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ತೂಕು: ಹೊನ್ನಾಳಿ ಹೋಬಳಿ: ಗೋವಿನಕೋವಿ-1 ಗ್ರಾಮ: ದೊಡ್ಡೇರಿ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನ 
ಸಂ. ಹೆಸರು ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿ ಣಕ್ಕೆ ಜಮೀನಿನ ವಿವರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ವಿಸೀರ್ಣ ಆಕಾರ 

ಎಗುಂ ರೂ.ಪೈೆ. 
1 2 3 4 5 6 7 8 9 10 11 
1. | ಡಿ.ಜಿ. ರಾಜಪ್ಪ ಬಿನ್‌ ಡಿ.ಜಿ.ಬಸಪ್ಪ ಸ್ವಂತ 77/2ರ ಪೈಕಿ ಖುಷ್ಕಿ 77/3 77/ 77/2 77/2 0-20 

ಡಿ.ಜಿ. ಸುರೇಶ ಬಿನ್‌ ಜಾ ಬಹ 
0-20 
ಇಪ್ಪತ್ತು ಗುಂಟೆ ಮಾತ್ರ 
ಜಿಲ್ಲಾಧಿಕಾರಿಗಳು, 


ಪಿ.ಆರ್‌.424 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 





೧೩೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ಭಾಗ-೬ 





ಕಂದಾಯ ಸಚಿವಾಲಯ, ಬೆಂಗಳೂರು 
1894ರ ಭೂಸ್ವಾಧೀನ ಕಾಯ್ದೆಯ ಅಧಿನಿಯಮ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಅಧಿಸೂಚನೆ ಸಂಖ್ಯೆ: ಕಂಇ 117 ಭೂಸ್ಟಾಬೆ 2010, ದಿನಾ೦ಕ:25ನೇ ಅಕ್ಟೋಬರ್‌, 2010 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ, ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಬೆ೦ಗಳೂರು ದಕ್ಷಿಣ ತಾಲ್ಲೂಕು, ಕೆಂಗೇರಿ ಹೋಬಳಿ, 
ಪಂತರಪಾಳ್ಯ ಗ್ರಾಮದ, ಗ್ರಾಮಠಾಣ ಖಾನೇಷುಮಾರಿ ಮುನಿಸಿಪಲ್‌ ಖಾತೆ ನಂ.1, ವಾರ್ಡ್‌ ನಂ.13 (ಹಳೆ ವಾರ್ಡ್‌ ನಂ.39), ಹೌಸ್‌ಲೀಸ್ಟ್‌ ಖಾತೆ ನಂ.07 ರಲ್ಲಿನ 1092.75 ಚ.ಅ. ಜಾಗವನ್ನು ರಸ್ತೆ ನಿರ್ಮಾಣಕ್ಕಾಗಿ ಭೂಸ್ವಾಧೀನ 
ಕಾಯ್ದೆ 1894ರ ಕಲಂ 4(1ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ:ಎಲ್‌ಎಸಿ/ಪಿಆರ್‌/14/2007-08, ದಿನಾಂಕ:31.12.2009, ಕರ್ನಾಟಕ ರಾಜ್ಯಪತ್ರದಲ್ಲಿ ದಿನಾ೦ಕ:11.02.2010ರಂದು ಅಧಿಸೂಚನೆಯು ಅಧಿಸೂಚಿಸಲಾಗಿದ್ದುದರಿಂದ, 
ಮತ್ತು ಕರ್ನಾಟಕ ಕಾಯ್ದೆ 33-1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ1894ರ (1)5-ಎ ಪ್ರಕರಣದ, (2)ನೇ ಉಪ ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ 
ಉಪ ಆಯುಕ್ತರು (ಭೂಸ್ವಾಧೀನ) ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ, ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ 
ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ, 
ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ, ಬೆ೦ಗಳೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಉಪ 
ಆಯುಕ್ತರು (ಭೂಸ್ವಾಧೀನ) ರವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ 
ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳುವ ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 
ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ಕೇಂದ್ರ ಕಛೇರಿ, ಎನ್‌.ಆರ್‌.ವೃತ್ವ ಬೆಂಗಳೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 
ಅನುಸೂಚಿ 
ಬೆಂಗಳೂರು ದಕ್ಷಿಣ ತಾಲ್ಲೂಕು, ಕೆಂಗೇರಿ ಹೋಬಳಿ, ಪಂತರಪಾಳ್ಯ ಗ್ರಾಮದ, ಗ್ರಾಮಠಾಣ ಖಾನೇಷುಮಾರಿ ಮುನಿಸಿಪಲ್‌ ಖಾತೆ ನಂ.1, ವಾರ್ಡ್‌ ನಂ.13 (ಹಳೆ ವಾರ್ಡ್‌ ನಂ.39) 
ಹೌಸ್‌ಲೀಸ್ಕ್‌ ಖಾತೆ ನಂ.07ರಲ್ಲಿನ ಜಾಗವು ಸಾರ್ವಜನಿಕ ಹಿತದೃಷ್ಟಿಯಿಂದ ರಸ್ತೆ ನಿರ್ಮಾಣಕ್ಕೆ ಭೂ-ಸ್ವಾಧೀನ ಪಡಿಸಿಕೊಳ್ಳಲು 





















































ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ್ವತ್ತಿನ ಸಂಖ್ಯೆ ತರಹೆ ಚಕ್ಕುಬಂದಿ ಭೂ ಸ್ವಾಧೀನಕ್ಕೆ ಬೇಕಾದ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ 
ಚದರ ಅಡಿ 
1 2 3 4 5 6 7 8 9 10 
1. | ಅಪ್ಪಯ್ಯಣ್ಣ ಬಿನ್‌ ಮುನಿಶಾಮಪ್ಪ  ಅಪ್ಪಯ್ಯಣ್ಣ ಬಿನ್‌ ಮುನಿಶಾಮಪ್ಪ ಖಾನೇಷುಮಾರಿ ಖಾಲಿ ನಿವೇಶನ | ಸರ್ಕಾರಿ ರಸ್ತೆ ಖಾಸಗಿ ಖಾನೇಷುಮಾರಿ-1 ಚರಂಡಿ & 1092.75 ಚ.ಅ. 
ಮುನಿಸಿಪಲ್‌ ಖಾತೆ ನಂ.1 ಆಸ್ತಿ ಖಾತೆ ನಂ.7ರ ಖಾಸಗಿ ಆಸ್ತಿ 
ಹೌಸ್‌ಲೀಸ್ಟ್‌ ಖಾತೆ ನಂ.7 ಉಳಿಕೆ ಕಟ್ಟಡದ 
ಜಾಗ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.426 


ಎಂ. ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ತಾಧೀನ-2 ಮತ್ತು ಪುನರ್ವಸತಿ) 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ೧೩೪೯ 





ಕಂದಾಯ ಸಚಿವಾಲಯ 
ಕಲಂ (6(1)ರ ಅಧಿಸೂಚನೆ ತಿದ್ದುಪಡಿ 
ಕ್ರಮಾಂಕ: ಕಂಇ 69 ಭೂಸ್ವಾತು 2010, ದಿನಾಂಕ:27ನೇ ನವೆಂಬರ್‌, 2010 
ಕರ್ನಾಟಕ ರಾಜ್ಯಪತ್ರ ದಿನಾ೦ಕ:10.09.2009ರ ಭಾಗ-6ರ ಪುಟ ಸಂಖ್ಯೆ:993ರಲ್ಲಿ ಪ್ರಕಟವಾದಂತೆ ತುಮಕೂರು ಜಿಲ್ಲೆ. ತಿಪಟೂರು ತಾಲ್ಲೂಕು, ಕಸಬಾ ಹೋಬಳಿ, ತಿಪಟೂರು ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿ-206ರ ರಸ್ತೆ 
ಅಗಲೀಕರಣದ ಉದ್ದೇಶಕ್ಕಾಗಿ ನಿವೇಶನ ಮತ್ತು ಕಟ್ಟಡಗಳನ್ನು ಸ್ವಾಧೀನಪಡಿಸಿ ಹೊರಡಿಸಿರುವ ಕಲಂ 6(0ರ ಅಧಿಸೂಚನೆ ಕ್ರಮಾಂಕ ಕಂಇ 64 ಭೂಸ್ವಾತು 2009 ದಿನಾಂಕ:07.09.2009ರಲ್ಲಿ ಈ ಕೆಳಕಂಡ ಅನುಸೂಚಿಯಲ್ಲಿ 
ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 




















ಅನುಸೂಚಿ 
ಅನುಕ್ರಮ ಸಂಖ್ಯೆ ಕಲಂ 6(1)ರ ಕಲಂ 6(1)ರಂತೆ ಪ್ರಕಟವಾಗಿರುವುದು ಹಾಲಿ ತಿದ್ದುಪಡಿ ಮಾಡಿರುವುದು 
ಅಧಿಸೂಚನೆ ಕ್ರಮ 
ಸಂಖ್ಯೆ 
1 7 ಆಶಾಭಿಯಮ್ಮ ಕೋಂ ಅಬ್ದುಲ್‌ ಜಬ್ಬರ್‌ 599/566/ ಆಶಾಭಿಯಮ್ಮ ಕೋಂ ಲೇಟ್‌ ಅಬ್ದುಲ್‌ ಜಬ್ಬಾರ್‌ ಸೊಸೆಯಾದ ಸಾಜಿದಾಬೇಗಂ ಮತ್ತು 
ಇವರ ಮಕ್ಕಳು ಸೈಯದ್‌ ಅಫ್ಜಲ್‌, ಸಯ್ಯದ್‌ ಆಲ್ಲಾರೀಸ್‌, ಸಲ್ಮಾ ಸೈಯದ್‌ ವಾಜಿದ್‌, 
ಸೈಯದ್‌ ತಾಜ್‌ ಜಂಟ ಖಾತೆ 
2 1] ಬಿ.ಎಸ್‌. ಲಿಂಗರಾಜು ಬಿ.ಎಸ್‌. ಲಿಂಗರಾಜು 590/553 
ಬಿ.ಎಸ್‌. ಮಲ್ಲಿಕಾರ್ಜುನಯ್ಯ 588/569 ಕೆ.ಬಿ. ಚಿನ್ನಮ್ಮ 569/532 
ಕೆ.ಬಿ. ಚಿನ್ನಮ್ಮ 589/590 ಬಿ.ಎಸ್‌. ಪ್ರಭುದೇವ್‌ 591/554 
ಬಿ.ಎಸ್‌. ಪ್ರಭುದೇವ್‌ 591/592 ಬಿ.ಎಸ್‌. ಬಸವರಾಜು 589/552 
ಬಿ.ಎಸ್‌. ಬಸವರಾಜು 77.333 77.333 
48.633 
125.966 
3 12 ಬಿ.ಎಸ್‌. ನಟರಾಜು 592/555 ಬಿ.ಎಸ್‌. ನಟರಾಜು 592/555 
65.976 17.343 
4 14 ಟಿ.ಸಿ. ರಘು ಬಿನ್‌ ಚ೦ದ್ರಪ್ಪ 564/527 
ಟಿಕೆ. ಮಲ್ಲಪ್ಪ ಮತ್ತು ರಾಜಶೇಖರಪ್ಪ 564/527 566/5291 
5 17 ಸಿ.ಎನ್‌. ಶ್ರೀನಿವಾಸಮೂರ್ತಿ ಬಿನ್‌ ಸಿ.ಕೆ. ನಾರಾಯಣಶೆಟ್ಟಿ 535/507/ ಸಿ.ಎಸ್‌. ಸುಹಾಸ್‌ ಬಿನ್‌ ಸಿ.ಎಸ್‌.ಸನತ್‌ಕುಮಾರ್‌ 
ಮೈನರ್‌ ಗಾರ್ಡಿಯನ್‌ ಸಿ.ಎನ್‌. ಶ್ರೀನಿವಾಸಮೂರ್ತಿ 
ಸಿ.ಎನ್‌. ಶ್ರೀನಿವಾಸಮೂರ್ತಿ ಬಿನ್‌ ಸಿ.ಕೆ. ನಾರಾಯಣಶೆಟ್ಟಿ 
535/507/1 
535/2/507/ 





























೧೩೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ಭಾಗ-೬ 
ಅನುಕ್ರಮ ಸಂಖ್ಯೆ ಕಲಂ 6(1)ರ ಕಲಂ 6(1)ರಂತೆ ಪ್ರಕಟವಾಗಿರುವುದು ಹಾಲಿ ತಿದ್ದುಪಡಿ ಮಾಡಿರುವುದು 
ಅಧಿಸೂಚನೆ ಕ್ರಮ 
ಸಂಖ್ಯೆ 
6 20 ರಮೇಶ್‌ಬಾಬು ಮತ್ತು ಗಂಗಾಧರ್‌ 533/, 533/2, 500/, 502/ ಎಸ್‌. ಗಂಗಾಧರ್‌ ಮತ್ತು ರಮೇಶ್‌ಬಾಬು 533/503/505/500 
ರಮೇಶ್‌ಬಾಬು 533/2/502/ 
7 25 ಹೆಚ್‌.ಎಸ್‌. ನಾಗರಾಜಶೆಟ್ಟಿ ಬಿನ್‌ ಶ್ರೀರಂಗಶೆಟ್ಟಿ ಟಿ.ಕೆ. ಕುಮಾರಸ್ವಾಮಿ ಬಿನ್‌ ಟಿ.ಎಸ್‌. ಕರಿಬಸಪ್ಪ 
ಟಿ.ಕೆ. ಪ್ರಕಾಶ್‌ ಬಿನ್‌ ಟಿ.ಎಸ್‌. ಕರಿಬಸಪ್ಪ ದೇವಿಸಿಂಗ್‌ ಹೆಚ್‌. ಬಿನ್‌ ಹಂಜಾರಿಮಲ್‌ 
ದೇವಿಸಿಂಗ್‌ ಹೆಚ್‌. ಬಿನ್‌ ಹ೦ಜಾರಿಮಲೆ ಟಿ.ಕೆ. ಪ್ರಕಾಶ್‌ ಬಿನ್‌ ಟಿ.ಎಸ್‌. ಕರಿಬಸವಯ್ಯ 
ಟಿ.ಕೆ. ಕುಮಾರಸ್ವಾಮಿ ಬಿನ್‌ ಟಿ.ಎಸ್‌. ಕರಿಬಸಪ್ಪ ಟಿ.ಕೆ. ಪ್ರಕಾಶ್‌ ಬಿನ್‌ ಟಿ.ಎಸ್‌. ಕರಿಬಸವಯ್ಯ 
ಹೆಚ್‌.ಎಸ್‌. ಅನಂತಪದ್ಮನಾಭಶೆಟ್ಟ ಬಿನ್‌ ಶ್ರೀರ೦ಗಶೆಟ್ಟಿ 502/1, 503/, 480/, | ಹೆಚ್‌.ಎಸ್‌. ಜಗದೀಶ್‌ಕುಮಾರ್‌ ಬಿನ್‌ ಶ್ರೀರ೦ಗಶೆಟ್ಟಿ 
482/2, 504/(, 505/1, 480/4ಎ, 480/1ಎ, 506//, 480/5ಎ 502/480/ 
503/480/2 
505/480/4 
504/480/3 
506//480/ಎ5 
8 26 











ಚನ್ನಬಸವಯ್ಯ ಮತ್ತು ಮಕ್ಕಳು ಎಂ.ಎಸ್‌ ರಾಜೇಶ್ವರಿ ಬಿನ್‌ ಎಂ.ಶಿವಪ್ಪ ನಾಗರತ್ನಮ್ಮ 
ಬಿನ್‌ ಉಮಾ ಬಿನ್‌ ಎಂ.ಶಿವಪ್ಪ. ಪದ್ಮ ಬಿನ್‌ ಎಂ.ಶಿವಪ್ರ್ತ ಶ್ಯಾಮಲಾ ಬಿನ್‌ 
ಎಂ.ಶಿವಪ್ಪ, ಎಂ.ಎಸ್‌. ಸ್ಪರ್ಣಗೌರಿ ಬಿನ್‌ ಎಂ.ಶಿವಪ್ಪ 
1108/788/2, 1107/788/, 1106/788, 1105/787/ 
1103/787/2 


31104/7, 8783, 





ಹೆಚ್‌. ಚನ್ನಬಸವಯ್ಯ ಮತ್ತು ರೇಖಾ, ಲೀನಾ ಮಕ್ಕಳು 
ಎಂ.ಎಸ್‌. ಸ್ವರ್ಣಗೌರಿ ಬಿನ್‌ ಲೇಟ್‌ ಎಂ.ಶಿವಪ್ಪ 
ಶ್ಯಾಮಲಾ ಬಿನ್‌ ಲೇಟ್‌ ಎಂ. ಶಿವಪ್ಪ 

ಪದ್ಮ ಬಿನ್‌ ಲೇಟ್‌ ಎಂ.ಶಿವಪ್ಪ 

ನಾಗರತ್ನಮ್ಮ ಬಿನ್‌ ಲೇಟ್‌ ಎಂ.ಶಿವಪ್ಪ 
ಎಂ.ಎಸ್‌. ರಾಜೇಶ್ವರಿ ಬಿನ್‌ ಲೇಟ್‌ ಎಂ.ಶಿವಪ್ಪ 
ಎಂ.ಎಸ್‌. ಉಮಾ ಬಿನ್‌ ಲೇಟ್‌ ಎಂ.ಶಿವಪ್ಪ 
1102/787/ 

1103/787/2 

1104/787/3 

1105/787/3 

1106/788 

1107/788/ 

1108/788/2 








ಭಾಗ-೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ 


೧೩೫೧ 


















































ಅನುಕ್ರಮ ಸಂಖ್ಯೆ ಕಲಂ 6(1)ರ ಕಲಂ 6(1)ರಂತೆ ಪ್ರಕಟವಾಗಿರುವುದು ಹಾಲಿ ತಿದ್ದುಪಡಿ ಮಾಡಿರುವುದು 
ಅಧಿಸೂಚನೆ ಕ್ರಮ 
ಸಂಖ್ಯೆ 
9 27 ಚಿದಾನಂದಮೂರ್ತಿ ಬಿನ್‌ ರಂಗಣ್ಣ ಜೆ. ಚಿದಾನಂದಮೂರ್ತಿ ಬಿನ್‌ ಗಂಗಣ್ಣ 
10 3] ರವಿ ಗಾರ್ಡಿಯನ್‌ ತಾಯಿ ವಿಜಯಮ್ಮ ಕೋಂ ಎಂ.ಎಸ್‌. ಉಮೇಶ್‌ 1045/772/2 | 1054/772/2 
1 33 ಲೀಲಾವತಿ, ಪುಷ್ಪ ಲೀಲಾವತಿ, ಪುಷ್ಪ ಶಶಿಕಲಾ ಮತ್ತು ವಸಂತಕುಮಾರಿ 
ಅನ್ನಪೂರ್ಣಮ್ಮ, ಚಂದ್ರಶೇಖರ್‌, ಟಿ.ಎಂ. ಶಿವಶಂಕರ್‌ 1016/754/ 
12 36 ಟಿ.ಬಿ. ಕೃಷ್ಣಮೂರ್ತಿ 190/160 34/28 
13 47 ಚಂದಕಾಂತಮಾರುತಿ ಶಿಂಧೆ ಬಿನ್‌ ಮಾರುತಿ ಶಿಂಧೆ 54/451 ಸಂಜಯಚಂದಕಾಂತ ಶಿಂಧೆ ಬಿನ್‌ ಚಂದಕಾಂತ್‌ ಮಾರುತಿ ಶಿಂಧೆ 
14 49 ಹೆಚ್‌.ಎಸ್‌. ನಾಗಲಕ್ಷ್ಮಿ ಕೋಂ ಲೇಟ್‌ ಸತ್ಯನಾರಾಯಣಶೆಟ್ಟ 57/47 ಹೆಚ್‌.ಎಸ್‌. ನಾಗಲಕ್ಷ್ಮಿ ಕೋಂ ಲೇಟ್‌ ಸೂರ್ಯನಾರಾಯಣಶೆಟ್ಟಿ 57/47 
ಅಶ್ವತ್ವಕಟ್ಟೆ (ಪುರಸಭೆ ಜಾಗ) 58/48 
15 51 ಸಿ.ಕೆ. ತಿಪ್ಪೇರುದ್ದಪ್ಪ ಬಿನ್‌ ಲೇಟ್‌ ಕರಿಯಪ್ಪ ಪಿ.ಕೆ. ವೀರಭದ್ರಪ್ಪ ಬಿನ್‌ ಲೇಟ್‌ ಕರಿಬಸಪ 
16 52 ಸಿ.ಆರ್‌. ಅನಂತಸುದರ್ಶನ್‌ 64/52/ ಸಿ.ಆರ್‌. ಅನಂತಸುದರ್ಶನ್‌ ಬಿನ್‌ ಸಿ.ವಿ. ರಂಗನಾಥಶೆಟ್ಟಿ 
50.40 ಚ.ಮೀ. 64/52//53/11// 
57.96 ಚ.ಮೀ. 
17 56 ಹೆಚ್‌.ಎಸ್‌. ಕೃಷ್ಣ 629/587, 632/590/, 633/590/2 ಹೆಚ್‌.ಎಸ್‌. ಕಿರಣ್‌ ಬಿನ್‌ ಹೆಚ್‌.ವಿ. ಶ್ರೀನಿವಾಸ್‌ 
ಹೆಚ್‌.ವಿ. ಶ್ರೀನಿವಾಸ್‌ 
631/590, 629/587 
630/588/589 
18 59 ವಿ. ಮಂಜುನಾಥ್‌ 637/595 ವಿ. ಮಂಜುನಾಥ್‌ ಮತ್ತು ವಿ. ಧನಂಜಯ 
19 67 ಕೆ.ಬಿ. ನಾರಾಯಣರಾವ್‌ 650/608 ಕೆ.ಬಿ. ಕೃಷ್ಣಮೂರ್ತಿ ಮತ್ತು ಕೆ.ಬಿ. ರಾಮಕೃಷ್ಣ 650/608 
ಕೆ.ಬಿ. ರಾಮಕೃಷ್ಣರಾವ್‌ 
ಕೆ.ಬಿ. ಕೃಷ್ಣಮೂರ್ತಿ 
20 74 ಅನ್ನಪೂರ್ಣಮ್ಮ ಅನ್ನಪೂರ್ಣಮ್ಮ 
ಬಿ.ಎಸ್‌. ನಂಜುಂಡಯ್ಯ ಬಿ.ಎಸ್‌. ಕೃಷ್ಣಮೂರ್ತಿ 
ಬಿ.ಎಸ್‌. ಕೃಷ್ಣಮೂರ್ತಿ ಬಿನ್‌ ಶ್ರೀಕಂಠಯ್ಯ ಬಿ.ಎಸ್‌. ನಂಜುಂಡಯ್ಯ 
417/391, 416/338, 623, 415/388/1ಎ, 623/ಎ 414/387/388/ 
415/388/ಎ 623/ಎ 
416 /388/623 



































೧೩೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ಭಾಗ-೬ 
ಅನುಕ್ರಮ ಸಂಖ್ಯೆ ಕಲಂ 6(1)ರ ಕಲಂ 6(1)ರಂತೆ ಪ್ರಕಟವಾಗಿರುವುದು ಹಾಲಿ ತಿದ್ದುಪಡಿ ಮಾಡಿರುವುದು 
ಅಧಿಸೂಚನೆ ಕ್ರಮ 
ಸಂಖ್ಯೆ 
21 76 ಖಲೀಲ್‌ಖಾನ್‌ 1109/4 1112/7900 
ಮನೋರಮ 1112/790 7020/790/2 
ವಿಜಯಲಕ್ಷ್ಮಿ 112//790 1113/791 
22 81 ಜಿ.ಎಸ್‌. ರಾಜಶೇಖರ್‌, ಯೋಗಾನಂದ, ಗಂಗಮ್ಮ ಕೋಂ ಜಿ.ಎಸ್‌. ಚಂದ್ರಶೇಖರ್‌ | ಜಿ.ಎಸ್‌. ಉಮಾಪತಿ 1119/793ಸಿ 
1117/793/2 1116/7193 1118 ಜಿ.ಎಸ್‌. ಯೋಗಾನಂದ 1116/793 
ಗಂಗಮ್ಮ ಕೋಂ ಜಿ.ಎಸ್‌. ಚಂದ್ರಶೇಖರ್‌ 1118/793 
ಜಿ.ಎಸ್‌. ರಾಜಶೇಖರ್‌ 1117/793/ಎ 
23 82 ಎಸ್‌. ಪ್ರದೀಪ್‌ ಮತ್ತು ದತ್ತ ದಿಲೀಪ್‌ ಮತ್ತು ಭರತ್‌, ಸಿ.ಡಿ. ವೆಂಕಟೇಶ್‌, | ದಿಲೀಪ್‌ ಮತ್ತು ಭರತ್‌ ಮೈನರ್‌ಗಾರ್ಡಿಯನ್‌ ತಾಯಿ ಶಶಿಕಲಾ 
ಸಿ.ಧೃವಕುಮಾರ್‌ ಎಸ್‌. ಪ್ರದೀಪ್‌ ಮತ್ತು ಎಸ್‌. ದತ್ತ ಮೈನರ್‌ಗಾರ್ಡಿಯನ್‌ ಸದಾಶಿವ 
24 83 ಟಿ.ಆರ್‌. ಜನಾರ್ಧನ್‌ ಟಿ.ಆರ್‌. ಮಹೇಶ್ವರಿ ಕೋಂ ಜೆ.ಆರ್‌. ಜನಾರ್ಧನ್‌ 1124/796/ 
ಟಿ.ಆರ್‌. ಮಹೇಶ್ವರಿ ಟಿ.ಎಸ್‌. ಷಣ್ಮುಖಸ್ವಾಮಿ ಬಿನ್‌ ಶಂಕರಪ್ಪ 
ಕೆಂಪನಂಜಮ್ಮ 1125/797 
ರೇಣುಕ ಪ್ರಸಾದ್‌ ಬಿನ್‌ ಎಂ. ಶಿವಪ್ರಸಾದ್‌ 
1123/796 
1125/797 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌.447 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂಸ್ತಾಧೀನ-2 ಮತ್ತು ಪುನರ್ವಸತಿ) 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂ ಅರ್ಜನೆ ಅಧಿನಿಯಮ 17ನೇ ಪ್ರಕರಣದ ಅನ್ವಯ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಎಲ್‌.ಎಕ್ಯೂಎಸ್‌ಆರ್‌/24/2010-11, ದಿನಾಂಕ:4ನೇ ನವೆಂಬರ್‌, 2010 
ಇದರ ಅನುಸೂಜಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಗೆ ಕಂಡು 
ಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4ನೇ ಪ್ರಕರಣದ (1ನೇ ಉಪಪ್ರಕರಣದ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ 





ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ೧೩೫೩ 





ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರುರವರು ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 
ಹೇಮಾವತಿ ನಾಲಾ ವಲಯ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತಾರೆ. 

ಕಾವೇರಿ ನೀರಾವರಿ ನಿಗಮದ ಭೂ ಸ್ವಾಧೀನ ಪ್ರಕರಣಗಳಲ್ಲಿ ತುರ್ತಾಗಿ ಭೂ ಸ್ವಾಧೀನ ಪ್ರಕ್ರಿಯೆಗಳನ್ನು ಮುಗಿಸಲು ಅನುವು ಆಗುವಂತೆ ಸದರಿ ಅಧಿನಿಯಮದ 17ನೇ ಪ್ರಕರಣದ (4)ನೇ ಉಪಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಕರ್ನಾಟಕ ಸರ್ಕಾರವು ಪತ್ರ ನಂಬರ್‌ ಕಂ.ಇ13 ಎಕ್ಕೂಡಬ್ರ್ಯೂ 2004 ದಿನಾಂಕ:17.06.2004ರಂತೆ ಅನುಮತಿ ನೀಡಿರುತ್ತದೆ ಹಾಗೂ ತುರ್ತಾಗಿ ಭೂಮಿಯ ಅವಶ್ಯಕತೆ ಇರುವುದರಿಂದ 
ಸದರಿ ಅಧಿನಿಯಮದ 5-ಎ ಪ್ರಕರಣದ ಉಪಬಂಧಗಳು ಈ ಕೆಳಗಿನ ಅನುಸೂಚಿಯಲ್ಲಿ ನಮೂದಿಸಲಾದ ಭೂಮಿಗಳ ಭೂಸ್ವಾಧೀನಕ್ಕೆ ಅನ್ವಯವಾಗತಕ್ಕದ್ದಲ್ಲ ಎಂಬುದಾಗಿ ನಿರ್ದೆಶಿಸಿರುತ್ತದೆ. 

ಭೂ ಅರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೆ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ ಹಿತಾಸಕ್ತಿ ಹೊ೦ದಿರುವ 
ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನ೦ತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿ ಇಲ್ಲದೆ, ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ 
ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಇದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ 
ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಅರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾವಲಯ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 





























ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತಿಪಟೂರು ಹೋಬಳಿ: ಕಸಬ ಗ್ರಾಮ: 1. ಮಡೆನೂರು, 2. ತಿಮ್ಹಾಪುರ 3. ಮತ್ತಿಹಳ್ಳಿ, 4. ಚಿಕ್ಕಬಿದರೆ 5. ಬೊಮ್ಮಲಾಪುರ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಜಮೀನಿನ 
ವಿಸ್ತೀರ್ಣ ಆಕಾರ 
1 2 3 4 5 6 if: 8 9 10 11 
ಗ್ರಾಮ: 1 ಮಡೆನೂರು 
1, ಎಂ.ಸಿ. ಲೋಕೇಶ ಬಿನ್‌ ಚಿಕ್ಕಣ್ಣ, ಎಂ.ಸಿ. ಲೋಕೇಶ, 3/ ಖುಷ್ಕಿ 2/ಎ1 3/ರ ರೈಸಿಂಗ್‌ 3/ರ ಉ.ಜ. 3/ರ ಉ.ಜ. | 0-07 0-21 
ಎಂ.ಸಿ. ಬೋರೇಗೌಡ ಬಿನ್‌ ಚಿಕ್ಕಣ್ಣ, ಎಂ.ಸಿ. ಬೋರೇಗೌಡ, ಮೈನ್‌ 
ಚಿಕ್ಕಣ್ಣ ಬಿನ್‌ ಬೋರೇಗೌಡ ಚಿಕ್ಕಣ್ಣ 3/1ರ ರೈಸಿಂಗ್‌ 99/1 3/ರ ಉಳಿಕೆ 3/ರ ಉಳಿಕೆ 0-05 0-16 
ಮೈನ್‌ 
ತ್ರ ಗಂಗಮ್ಮ ಕೋಂ ರಂಗಪ್ಪ ರಾಮಯ್ಯ, ಗಂಗಮ್ಮ 2/ಎ2 ಖುಷ್ಕಿ 2/ಬಿ 3/ 2/ಎ2 2/ಎ1ರ 0-0 1/2 0-02 
ರ ಉ.ಜ. ಉ.ಜ. 
3. | ಚಿಕ್ಕಣ್ಣ ಬಿನ್‌ ಲಿಂಗೇಗೌಡ, ಚಿಕ್ಕಣ್ಣ, ಲಕ್ಷ್ಮಿದೇವಮ್ಮ 2/ಬಿ ಖಷ್ಠಿ 2/4ಎ! 21ಎ 102/8 ಎ2 2/ಬಿರ ಉಳಿಕೆ | 0-0 1/2 0-02 
ಲಕ್ಷ್ಮೀದೇವಮ್ಮ ಕೋಂ ಗಂಗಾಧರಯ್ಯ, ಮಹಾದೇವಯ್ಯ, 
ಮಹಾದೇವಯ್ಯ ಬಿನ್‌ ನಂಜುಂಡಪ್ಪ, | ಉಮಾದೇವಮ್ಮ ಸಿದ್ದಪ್ಪ, 
ಉಮಾದೇವಮ್ಮ ಕೋಂ ಚಂದ್ರಪ್ಪ, ಶಿವಣ್ಣ, ಚಂದ್ರಯ್ಯ 
ಉಮಾದೇವಮ್ಮ ಕೋಂ ಲೇ. ಚಂದಪ್ಪ 





































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ಭಾಗ-೬ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಜಮೀನಿನ 
ವಿಸ್ತೀರ್ಣ ಆಕಾರ 
2 3 4 5 6 7 8 9 10 11 

ಎಂ.ಸಿ. ಮಹೇಂದ್ರ ಬಿನ್‌ ಎಂ.ಸಿ. ಮಹೇಂದ್ರ, 102/8 ಎ2 ಖುಷ್ಠಿ 102/9 102/8 ಎಬಿ 102/8ಎ2ರ 102/8 ಎ2 0-01 1/2 0-06 
ಎಂ.ಎಸ್‌. ಚಂದ್ರಶೇಖರಯ್ಯ, ಎಂ.ಸಿ. | ಎಂ.ಸಿ. ಪ್ರಸನ್ನ, ಉ.ಜ. ಉ.ಜ. 
ಪ್ರಸನ್ನ ಬಿನ್‌ ಎಂ.ಎಸ್‌. ಎಂ.ಸಿ. ಮಹೇಂದ್ರ 2/ಬಿ 
ಚಂದ್ರಶೇಖರಯ್ಯ, ಎಂ.ಸಿ. ಮಹೇಂದ್ರ 
ಬಿನ್‌ ಎಂ.ಎಸ್‌. ಚಂದ್ರಶೇಖರಯ್ಯ 
ಎಂ.ಎಸ್‌. ರಾಜಕುಮಾರ್‌ ಬಿನ್‌ ಎಂ.ಎಸ್‌. ರಾಜಕುಮಾರ್‌, 102/9 ಖುಷ್ಠಿ 1/2 102/8 ಎ2 102/9 102/9 0-01 1/4 0-05 
ಎಂ.ಡಿ. ಶಿವಣ್ಣ, ಎಂ.ಆರ್‌. ಪ್ರಕಾಶ್‌ ಎಂ.ಆರ್‌. ಪಕಾಶ್‌ 
ಬಿನ್‌ ಎಂ.ಡಿ. ರಾಮಣ್ಣ 
ಎಂ.ಎಸ್‌. ಗಂಗಾಧರಯ್ಯ ಬಿನ್‌ ಎಂ.ಎಸ್‌. ಗಂಗಾಧರಯ್ಯ, 1/2 ಖುಷ್ಕಿ 1/4 102/9 1/2 1/2 0-01 3/4 0-07 
ಸಿದ್ದಯ್ಯ, ಎಂ.ಕೆ. ಮರುಳಸಿದ್ದಯ್ಯ ಎಂ.ಕೆ. ಮರುಳಸಿದ್ದಯ್ಯ, 
ಬಿನ್‌ ಕಾಡಸಿದ್ದಯ್ಯ, ಲಕ್ಕಮ್ಮ ಕೋಂ ಲಕ್ಕಮ್ಮ 
ರೇವಣ್ಣ ಉ.ಬುಡ್ಡಯ್ಯ 
ಲಿಂಗೇಗೌಡ, ಲಿಂಗಪ್ಪ ಬಿನ್‌ ಲಿಂಗಪ್ಪ ಬಸವರಾಜು, 1/4 ಖುಷ್ಕಿ 1/5 1/2 1/4 1/4 0-01 1/2 0-06 
ಜೋಗಿಗೌಡ, ಬಸವರಾಜು ಬಿನ್‌ ಲೋಕೇಶ, ಲಿಂಗೇಗೌಡ 1/6 
ಚೆನ್ನೇಗೌಡ, ಲೋಕೇಶ 
ವಿರೂಪಾಕ್ಷಮ್ಮ ಕೋಂ ಮಹಾಲಿಂಗಪ್ಪ ವಿರೂಪಾಕ್ಷಮ್ಮ 1/5 ಖುಷ್ಕಿ 1/4 ಕೆರೆ 1/5 1/5 0-01 0-04 
ಲಕ್ಷ್ಮಮ್ಮ ಕೋಂ ಚನ್ನಪ್ಪ, ಚಿಕ್ಕಣ್ಣ ಬಿನ್‌ ಲಕ್ಷ್ಮಮ್ಮ ಚಿಕ್ಕಣ್ಣ ಭಾಗಾಯ್ತು 0-0 1/2 0-07 
ನಂಜಪ್ಪ 
ನಾಗರಾಜು ಬಿನ್‌ ನಂಜಪ್ಪ, ನಾಗರಾಜು, ಶಿವಕುಮಾರ್‌, 1/6 ಭಾಗಾಯ್ತು 1/6 1/6 1/4 1/21 0-01 1/4 0-18 
ಶಿವಕುಮಾರ್‌ ಬಿನ್‌ ನಂಜಪ್ಪ, ಉಮಾದೇವಮ್ಮ 
ಉಮಾದೇವಮ್ಮ ಕೋಂ ಚಂದಪ್ಪ, ಪುಟ್ಟಮರುಳಪ್ಪ, ಗೌರೀಶ್‌ 
ಪುಟ್ಟಮರುಳಪ್ಪ ಬಿನ್‌ ಬಸಮ್ಮ 
ಗೌರೀಶ್‌ ಬಿನ್‌ ಬಸಮ್ಮ 



























































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ೧೩೫೫ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಜಮೀನಿನ 

ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 11 
10. | ಚ೦ದ್ರಮ್ಮ ಕೋಂ ಶಿವಗಂಗಯ್ಯ ಚೆಂದ್ರಮ್ಮ 1/21 ಖುಷ್ಕಿ 1/21 1/21 1/6 1/22ಎ 0-0 1/4 0-01 
1. | ಗಂಗಾಧರಯ್ಯ ವಗೈರೆ ಗಂಗಾಧರಯ್ಯ 1/22ಎ ಖಷ್ಠಿ 1/22 1/22ಎ 1/21 1/22ಬಿ 0-0 1/4 0-01 
12. | ಎಂ.ಬಿ. ರೇಣುಕಸ್ವಾಮಿ ಬಿನ್‌ ಬಸಪ್ಪ ಎಂ.ಬಿ. ರೇಣುಕಸ್ವಾಮಿ 1/22ಬಿ ಖುಷ್ಕಿ 1/22ಬಿ 1/22ಬಿ 1/22ಎ 1/23 0-0 1/4 0-01 
13. | ರೇವಣ್ಣ ಬಿನ್‌ ಕಾಡಸಿದ್ದಪ್ಪ ರೇವಣ್ಣ 1/23 ಖಷ್ಠಿ 1/23 1/23 1/22ಬಿ 1/23 0-0 1/4 0-01 
14. | ಎಂ.ಎಸ್‌. ನಿಂಗೇಗೌಡ ಬಿನ್‌ ಎಂ.ಡಿ. | ಎಂ.ಎಸ್‌. ನಿಂಗೇಗೌಡ 33/3 ಖುಷ್ಕಿ 33/4 ಓಣಿ ಓಣಿ 33/3 0-0 1/2 0-02 
ಸಿದ್ದರಾಮಯ್ಯ 
15. | ಎಂ.ಎಲ್‌. ಕಾಂತರಾಜು ಬಿನ್‌ ಎಂ.ಎಲ್‌. ಕಾಂತರಾಜು, 33/4 ಖುಷ್ಕಿ 34/1 33/3 ಓಣಿ 33/4 0-01 1/4 0-04 
ಲಿಂಗಪ್ಪ, ಎಂ.ಎಲ್‌. ಚಿಕ್ಕಣ್ಣ ಬಿನ್‌ ಎಂ.ಎಲ್‌. ಚಿಕ್ಕಣ್ಣ 
ಲಿಂಗಪ್ಪ 
16. | ಎಸ್‌. ಮಹಲಿಂಗಯ್ಯ ಬಿನ್‌ ಸಿದ್ದಪ್ಪ ಎಸ್‌. ಮಹಲಿಂಗಯ್ಯ 34/ ಖುಷ್ಕಿ 33/5 33/4 ಓಣಿ 34/ 0-0 1/4 0-01 
17. | ಎಸ್‌. ಮಹಲಿಂಗಯ್ಯ ಬಿನ್‌ ಸಿದ್ಧಪ್ಪ ಎಸ್‌. ಮಹಲಿಂಗಯ್ಯ 34/5 ಖಷ್ಠಿ 35/ 34/ ಓಣಿ 34/5 0-0 1/4 0-01 
18. | ಪರಮೇಶ್ವರಯ್ಯ ಬಿನ್‌ ಮಹಲಿಂಗಪ್ಪ | ಪರಮೇಶ್ವರಯ್ಯ 35/ ಖಷ್ಠಿ 35/2 34/5 ಓಣಿ 35/ 0-0 1/4 0-01 
19. | ಎಂ.ಡಿ. ಆನಂದಮೂರ್ತಿ ಬಿನ್‌ ಎಂ.ಡಿ. ಆನಂದಮೂರ್ತಿ 35/2 ಖುಷ್ಕಿ ಓಣಿ 35/ ಓಣಿ 35/ 0-0 3/4 0-03 
ದೊಡ್ಡೇಗೌಡ 
20. | ಎಸ್‌. ಮಹಲಿಂಗಯ್ಯ ಬಿನ್‌ ಸಿದ್ಧಪ್ಪ ಎಸ್‌. ಮಹಲಿಂಗಯ್ಯ 294 ಖುಷ್ಕಿ 294 294 294 293/2 ಬಿ 0-02 3/4 0-12 
21. | ಬಸವಲಿಂಗಪ್ಪ ಬಿನ್‌ ಕಲ್ಲಪ್ಪ ಬಸವಲಿಂಗಪ್ಪ 293/ ಖುಷಿ 293/2ಬಿ 293/2ಬಿ 294 293/1 0-0 3/4 0-04 
22. | ಬಸವಲಿಂಗಪ್ಪ, ಕಲ್ಲಪ್ಪ ಗಂಗಾಧರಯ್ಯ | ಬಸವಲಿಂಗಪ್ಪ, 293/2ಬಿ ಖುಷ್ಕಿ 293/ 293/ 293/2ಬಿ 282/ಎ 0-0 3/4 0-04 
ಬಿನ್‌ ಚನ್ನೇಗೌಡ, ಎಸ್‌. ಗಂಗಾಧರಯ್ಯ, ಎಸ್‌. 
ಮಹಲಿಂಗಪ್ಪ ಬಿನ್‌ ಸಿದ್ಧಪ್ಪ ಮಹಲಿಂಗಯ್ಯ 
23. ಲಕ್ಷ್ಮಮ್ಮ ಕೋಂ ಚನ್ನಪ್ಪ, ಚಿಕ್ಕಣ್ಣ ಬಿನ್‌ ಲಕ್ಷ್ಮಮ್ಮ ಚಿಕ್ಕಣ್ಣ 282/ಎ ಖುಷ್ಕಿ 282/ಎ 282/ಎ 293/ 282/ಬಿ 0-01 0-04 
ನಂಜಪ 













































































೧೩೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ಭಾಗ-೬ 
ಕ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಜಮೀನಿನ 
ವಿಸ್ತೀರ್ಣ ಆಕಾರ 
ಮಿ 
1 2 3 4 5 6 J 8 9 10 11 
24. ಲಕ್ಷ್ಮಮ್ಮ ಕೋಂ ಚನ್ನಪ್ಪ, ಚಿಕ್ಕಣ್ಣ ಬಿನ್‌ ಲಕ್ಷ್ಮಮ್ಮ ಚಿಕ್ಕಣ್ಣ 282/ಬಿ ಖುಷ್ಕಿ 282/ಬಿ 282/ಬಿ 282/ಎ 282 0-0 3/4 0-03 
ನಂಜಪ್ಪ 
25. | ನಿಂಗಪ್ಪ ಬಿನ್‌ ಚನ್ನೇಗೌಡ ನಿಂಗಪ್ಪ 282/2 ಖುಷ್ಕಿ 282/2 282/2 282/ಎ 282/ಎ 0-01 1/2 0-06 
26. | ಲಿಂಗೇಗೌಡ ಬಿನ್‌ ಚನ್ನೇಗೌಡ ಲಿಂಗೇಗೌಡ 282/ಎ ಖುಷ್ಕಿ 282/3ಎ 35/7 282/2 282/4 0-02 1/2 0-10 
27. | ಲಿಂಗೇಗೌಡ ಬಿನ್‌ ಚನ್ನೇಗೌಡ ಲಿಂಗೇಗೌಡ 282/4 ಖುಷ್ಕಿ 282/4 282/4 2/2/ಎ 281/1 0-03 0-11 
28. ರುದ್ರಪ್ಪ ಬಿನ್‌ ಹುಚ್ಚಪ್ಪ. ಗಂಗಮ್ಮ ರುದ್ರಪ್ಪ ಗಂಗಮ್ಮ 281/1 ಖುಷ್ಕಿ 281 396ಎ 282/4 273/ 0-02 0-05 
ಕೋಂ ಬಸವರಾಜು 282/ 
29. | ಎಂ.ಆರ್‌. ಬೋರೇಗೌಡ ಬಿನ್‌ ಎಂ.ಆರ್‌. ಬೋರೇಗೌಡ, 39/5ಎ1 ಖುಷ್ಕಿ 273/ 39/5ಎ1 281/ 273/ 0-0 3/4 0-03 
ಬಸವಲಿಂಗೇಗೌಡ, ಮೈಸೂರು ರಾಜ ಮೈಸೂರು 
ಪ್ರಮುಖರು ರಾಜಪ್ರಮುಖರು 
30. | ಎಂ.ಎಂ. ಶಾಂತಮೂರ್ತಿ ಬಿನ್‌ ಎಂ.ಎಂ. ಶಾಂತಮೂರ್ತಿ, 273/1 ಖುಷ್ಕಿ 273/ 273/, 39/5l 281/ 273/2 0-05 1/4 0-18 
ಎಂ.ಸಿ. ಮಹಲಿಂಗಪ್ಪ, ಉಮಾಪತಿ ಉಮಾಪತಿ, ಎಂ.ಸಿ. 
ಬಿನ್‌ ಬಸಪ್ಪ, ಎಂ.ಸಿ. ಓಂಕಾರಸ್ವಾಮಿ ಓಂಕಾರಸ್ವಾಮಿ 
ಬಿನ್‌ ಚನ್ನಲಿಂಗಪ್ಪ 
31 | ಎಸ್‌.ಎಂ. ನಿಂಗೇಗೌಡ ಬಿನ್‌ ಎಂ.ಡಿ. | ಎಂ.ಎಸ್‌. ನಿಂಗೇಗೌಡ 273/2 ಖುಷ್ಕಿ 273/2 273/2 273/1 ಹೊನ್ನೇನ ಹಳ್ಳಿ 0-03 1/4 0-11 
ಸಿದರಾಮಯ್ಯ ಗಡಿ 
ಬ ಬಿ 
32. | ಎಂ.ಎಸ್‌. ಷಡಾಕ್ಷರಯ್ಯ ಬಿನ್‌ ಎನ್‌. | ಎಂ.ಎಸ್‌. ಷಡಾಕ್ಷರಯ್ಯ, 99/1 ಖುಷ್ಕಿ 3/ 420 99/ರ ಉಳಿಕೆ 99/1ರ ಉಳಿಕೆ | 0-06 1/2 0-22 
ಶಿವಯ್ಯ, ಲಿಂಗಪ್ಪ ಬಿನ್‌ ಲಿಂಗೇಗೌಡ, ಲಿಂಗಪ್ಪ, ಚಿಕ್ಕೇಗೌಡ, 
ಚಿಕ್ಕೇಗೌಡ ಬಿನ್‌ ಲಿಂಗೇಗೌಡ, ಸರ್ವಮ್ಮ ಎಂ.ಎಸ್‌. 
ಸರ್ವಮ್ಮ ಕೋಂ ಮಹಾಲಿಂಗಯ್ಯ, ಷಡಾಕ್ಷರಯ್ಯ 
ಲೀಲಾವತಿ ಕೋಂ ಮಹಾಲಿಂಗಪ್ಪ 







































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ೧೩೫೭ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಜಮೀನಿನ 

ವಿಸ್ತೀರ್ಣ ಆಕಾರ 
1 2 3 4 5 6 1 8 9 10 11 
33, | ಹೆಚ್‌.ಆರ್‌. ಸದಾಶಿವಯ್ಯ ಬಿನ್‌ ಹೆಚ್‌.ಆರ್‌. ಸದಾಶಿವಯ್ಯ 420/2 ಖಷ್ಠಿ 99/1 421 420/2ರ ಉಳಿಕೆ 420/2ರ 0-01 3/4 0-06 
ರಂಗಪ್ಪ ಉಳಿಕೆ 
34. ಸರ್ವಮ್ಮ ಕೋಂ ಮಹಾಲಿಂಗಪ್ಪ, ಎಂ.ಎನ್‌. 421 ಖುಷ್ಕಿ 420/2 86/ಎ 421ರ ಉಳಿಕೆ 421ರ ಉಳಿಕೆ | 0-06 0-21 
ಲೀಲಾವತಿ ಕೋಂ ಮಹಾಲಿಂಗಪ್ಪ ಶಾಂತಮೂರ್ತಿ, 
ಲೀಲಾವತಿ, ಸರ್ವಮ್ಮ 
35. ಚಿಕ್ಕಣ್ಣ ಬಿನ್‌ ಲಿಂಗಣ್ಣ, ಶಿವಪ್ಪ ಬಿನ್‌ ಶಿವಪ್ಪ, ಮಲ್ಲೇಶಪ್ಪ, 86/12 ಖುಷ್ಕಿ/ 421 84/5 421ರ ಮತ್ತು 86/ಎರ 0-06 1/4 0-17 
ಚಿಕ್ಕೇಗೌಡ, ಮಲ್ಲೇಶಪ್ಪ ಬಿನ್‌ ಬೋರೇಗೌಡ, ಚಿಕ್ಕಣ್ಣ ಭಾಗಾಯ್ತು 86/ಎ ರ ಉಳಿಕೆ ಉಳಿಕೆ 
ಚಿಕ್ಕೇಗೌಡ, ಬೋರೇಗೌಡ ಬಿನ್‌ 
ಲಿಂಗಪ್ಪ 
36. | ಅನುಸೂಯ ಕೋಂ ಟಿ.ಎಂ. ಅನುಸೂಯ 84/5 ಖುಷ್ಠಿ 86/ಎ 84/4 84/5ರ ಉಳಿಕೆ | 84/5ರ ಉಳಿಕೆ | 0-01 1/2 0-04 
ಚಂದ್ರಶೇಖರಯ್ಯ 
37. | ಟಿ.ಎಂ. ಶಿವಬಸವಯ್ಯ ಬಿನ್‌ ಟಿ.ಎಂ. ಶಿವಬಸವಯ್ಯ 84/4 ಖುಷ್ಠಿ 84/5 83/2 84/4ರ ಉಳಿಕೆ | 84/4ರ ಉಳಿಕೆ | 0-01 1/2 0-04 
ಮುದ್ದರಂಗಪ್ಪ 
38. | ಯಶೋಧಮ್ಮ ಕೋಂ ಶಿವಲಿಂಗಯ್ಯ, | ಯಶೋಧಮ್ಯ 83/2 ಖುಷಿ 84/4 83/1 83/2ರ ಉಳಿಕೆ | 83/2ರ ಉಳಿಕೆ | 0-01 1/2 0-04 
ಕುಮಾರಯ್ಯ ಬಿನ್‌ ಸಣ್ಣರಂಗಪ್ಪ. ಕುಮಾರಯ್ಯ, 
ಟಿ. ಶೇಖರಯ್ಯ ಬಿನ್‌ ಸಣ್ಣರಂಗಪ್ಪ, ಟಿ.ಶೇಖರಯ್ಯ, ಟಿ.ಆರ್‌. 
ಟಿ.ಆರ್‌. ಸಿದ್ದಬಸವಯ್ಯ ಬಿನ್‌ ಸಿದ್ದಬಸವಯ್ಯ, 
ಸಣ್ಣರಂಗಪ್ಪ, ನಂಜುಂಡಯ್ಯ ಬಿನ್‌ ನಂಜುಂಡಯ್ಯ 
ಕೆಂಪಣ್ಣ 
39. ನಂಜುಂಡಯ್ಯ ಬಿನ್‌ ಕೆಂಪಣ್ಣ, ನಂಜುಂಡಯ್ಯ, 83/1 ಖುಷ್ಕಿ 83/2 82/2 83/ರ ಉಳಿಕೆ 83/ರ ಉಳಿಕೆ | 0-07 0-21 
ಸಣ್ಣನ೦ಜಪ್ಪ ಬಿನ್‌ ಸಣ್ಣತಿಮ್ಮೇಗೌಡ ಸಣ್ಣನ೦ಜಪ್ಪ 

























































































೧೩೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ಭಾಗ-೬ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಜಮೀನಿನ 
ವಿಸ್ತೀರ್ಣ ಆಕಾರ 
1 2 3 4 5 6 if: 8 9 10 11 
40. ಲಕ್ಷ್ಮಮ್ಮ ಕೋಂ ನಂಜಪ್ಪ, ಲಕ್ಷ್ಮಮ್ಮ ಸಣ್ಣನ೦ಜಪ್ಪ, 82/2 ಖುಷ್ಕಿ 82/2 ಮತ್ತಿಹಳ್ಳಿ ಗಡಿ 82/2ರ ಉಳಿಕೆ 82/2ರ ಉಳಿಕೆ | 0-08 1/2 0-19 
ಸಣ್ಣನಂಜಪ್ಪ ಬಿನ್‌ ಸಣ್ಣತಿಮ್ಮೇಗೌಡ, ಟಿ.ಎಂ. ಶಿವಬಸವಯ್ಯ, 83/ ಮತ್ತು 82/2ರ 
ಟಿ.ಎಂ. ಸದಾಶಿವಯ್ಯ, ಟಿ.ಎಂ. ಶಿವಬಸವಯ್ಯ ಉಳಿಕೆ 
ಟಿ.ಎಂ. ಸದಾಶಿವಯ್ಯ 
41. | ಅನುಸೂಯ ಕೋಂ ಟ.ಎಂ. ಅನುಸೂಯ 82/4 ಖುಷಿ 83/1 ತಿಮ್ಮಲಾಪುರ ಗಡಿ | 82/4ರ ಉಳಿಕೆ | 82/4ರ ಉಳಿಕೆ | 0-02 1/4 0-05 
ಚಂದ್ರಶೇಖರಯ್ಯ 
ಒಟ್ಟು 2-13 3-14 
ಗ್ರಾಮ 2: ತಿಮ್ಮಲಾಪುರ 
42. | ಟಿ.ಎಂ. ಶಿವಬಸವಯ್ಯ ಬಿನ್‌ ಟಿ.ಎಂ. ಶಿವಬಸವಯ್ಯ 4/24 ಖಷ್ಠಿ 4/24 4/3 151/ 4/24 0-0 1/4 0-01 
ಮುದ್ದರಂಗಯ್ಯ 
43, | ಟಿ. ಸಿದ್ದರಾಮಯ್ಯ ಬಿನ್‌ ತಮ್ಮಯ್ಯಪ್ಪ, | ಟಿ.ಸಿದ್ದರಾಮಯ್ಯ 4/3 ಖಷ್ಠಿ 4/24 4/4 4/3 4/3 0-01 0-03 
ಟಿ.ಗಂಗಾಧರಯ್ಯ ಬಿನ್‌ ತಮ್ಮಯ್ಯಪ್ಪ ಟಿ. ಗಂಗಾಧರಯ್ಯ 
44. | ಟಿ. ಸಿದ್ದರಾಮಯ್ಯ ಬಿನ್‌ ತಮ್ಮಯ್ಯಪ್ಪ, | ಟಿ ಸಿದ್ದರಾಮಯ್ಯ, 4/4 ಖಷ್ಠಿ 4/3 4/5 4/4 4/4, 0-01 0-03 
ಟಿ. ಗಂಗಾಧರಯ್ಯ ಬಿನ್‌ ತಮ್ಮಯ್ಯಪ್ಪ | ಟಿ. ಗಂಗಾಧರಯ್ಯ 
45. | ಟಿ. ಸಿದ್ದರಾಮಯ್ಯ ಬಿನ್‌ ತಮ್ಮಯ್ಯಪ್ಪ, | ತಮ್ಮಯ್ಯಪ್ಪ 4/5 ಖಷ್ಠಿ 4/4, 4/6 4/5 4/5 0-01 0-03 
ಟಿ. ಗಂಗಾಧರಯ್ಯ ಬಿನ್‌ ತಮ್ಮಯ್ಯಪ್ಪ | ಟಿ. ಸಿದ್ದರಾಮಯ್ಯ 
ಟಿ. ಗಂಗಾಧರಯ್ಯ 
46. | ದೊಡ್ಡಲಿಂಗಪ್ಪ ಬಿನ್‌ ಭೈರೇಗೌಡ ದೊಡ್ಡಲಿಂಗಪ್ಪ 4/6 ಖಷ್ಠಿ 4/5 4/7 4/6 4/6 0-01 0-03 
47. | ಮಹಲಿಂಗಪ್ಪ ಬಿನ್‌ ಚಿಕ್ಕಣ್ಣ ಭೈರಪ್ಪ ಮಹಲಿಂಗಪ್ಪ, ಭೈರಪ್ಪ, 4/7 ಖಷ್ಠಿ 4/6 4/8 4/7 4/7 0-01 0-03 
ಚಿಕ್ಕಣ್ಣ 
48, | ಲಕ್ಷ್ಮಮ್ಮ ಕೋಂ ನಿಂಗಪ್ಪ ಲಕ್ಷ್ಮಮ್ಮ 4/8 ಖಷ್ಠಿ 4/7 4/9 4/8 4/8 0-0 3/4 0-02 



















































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ೧೩೫೯ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಜಮೀನಿನ 

ವಿಸ್ತೀರ್ಣ ಆಕಾರ 

1 2 3 4 5 6 7 8 9 10 11 

49. | ತಮ್ಮಯ್ಯಪ್ಪ ಬಿನ್‌ ಸಣ್ಣತಿಮ್ಮೇಗೌಡ ತಮ್ಮಯ್ಯಪ್ಪ 4/1 ಖುಷ್ಕಿ 4/1 4/12 4/8 4/1 0-0 1/4 0-0] 

50. | ಉಮಾ ಕೋಂ ಗಂಗಾಧರಯ್ಯ ಉಮಾಗಂಡ 4/9 ಖಷ್ಠಿ 4/8 4/9 4/9 4/12 0-0 1/4 0-1 
ಗಂಗಾಧರಯ್ಯ ಗಂಗಾಧರಯ್ಯ, ಉಮಾ 

51. | ಟಿ. ಸಿದ್ದರಾಮಯ್ಯ ಬಿನ್‌ ತಮ್ಮಯ್ಯಪ್ಪ, | ಟಿ. ಸಿದ್ದರಾಮಯ್ಯ 4/12 ಖಷ್ಠಿ 4/6 4/13 4/12 4/12 0-0] 0-03 
ಟಿ. ಗಂಗಾಧರಯ್ಯ ಬಿನ್‌ ತಮ್ಮಯ್ಯಪ್ಪ | ಟಿ. ಗಂಗಾಧರಯ್ಯ 4/9 

52. | ಟಿ. ಸಿದ್ದರಾಮಯ್ಯ ಬಿನ್‌ ತಮ್ಮಯ್ಯಪ್ಪ, | ಟಿ. ಸಿದ್ದರಾಮಯ್ಯ, 4/3 ಖುಷ್ಠಿ 4/12 4/14 4/13 4/13 0-03/4 0-02 
ಟಿ. ಗಂಗಾಧರಯ್ಯ ಬಿನ್‌ ತಮ್ಮಯ್ಯಪ್ಪ | ಟಿ. ಗಂಗಾಧರಯ್ಯ 

53. | ಟಿ. ಸಿದ್ದರಾಮಯ್ಯ ಬಿನ್‌ ತಮ್ಮಯ್ಯಪ್ಪ, | ಟಿ. ಸಿದ್ದರಾಮಯ್ಯ, 4/14 ಖುಷ್ಕಿ 4/13 4/15 4/14 4/14 0-0 3/4 0-02 
ಟಿ. ಗಂಗಾಧರಯ್ಯ ಬಿನ್‌ ತಮ್ಮಯ್ಯಪ್ಪ | ಟಿ. ಗಂಗಾಧರಯ್ಯ 

54. | ಟಿ. ಸಿದ್ದರಾಮಯ್ಯ ಬಿನ್‌ ತಮ್ಮಯ್ಯಪ್ಪ, | ಟಿ. ಸಿದ್ದರಾಮಯ್ಯ, 4/15 ಖಷ್ಠಿ 4/14 4/16 4/15 4/15 0-01 1/4 0-04 
ಟಿ. ಗಂಗಾಧರಯ್ಯ ಬಿನ್‌ ತಮ್ಮಯ್ಯಪ್ಪ | ಟಿ. ಗಂಗಾಧರಯ್ಯ 

55. | ಟಿ.ಜಿ. ನಂಜುಂಡಪ್ಪ ಬಿನ್‌ ಟಿ.ಜಿ. ನಂಜುಂಡಪ್ಪ 4/16 ಖಷ್ಠಿ 4/15 4/17 4/16 4/16 0-0] 0-03 
ಗುರುಸಿದ್ದಪ್ಪ 

56. | ಟಿ. ಸಿದ್ದರಾಮಯ್ಯ ಬಿನ್‌ ತಮ್ಮಯ್ಯಪ್ಪ, | ಟಿ. ಸಿದ್ದರಾಮಯ್ಯ, 4/17 ಖಷ್ಠಿ 4/16 4/18 4/17 4/17 0-0 3/4 0-02 
ಟಿ. ಗಂಗಾಧರಯ್ಯ ಬಿನ್‌ ತಮ್ಮಯ್ಯಪ್ಪ | ಟಿ. ಗಂಗಾಧರಯ್ಯ 

57. | ಟಿ. ಸಿದ್ದರಾಮಯ್ಯ ಬಿನ್‌ ತಮ್ಮಯ್ಯಪ್ಪ | ಟಿ. ಸಿದ್ದರಾಮಯ್ಯ, 4/18 ಖುಷ್ಕಿ 4/17 4/19 4/18 4/18 0-0 3/4 0-02 
ಟಿ. ಗಂಗಾಧರಯ್ಯ ಬಿನ್‌ ತಮ್ಮಯ್ಯಪ್ಪ | ಟಿ. ಗಂಗಾಧರಯ್ಯ 

58. | ರಂಗಪ್ಪ ಬಿನ್‌ ಮುದ್ದರಂಗೇಗೌಡ ರಂಗಪ 4/19 ಖುಷ್ಕಿ 4/18 4/20 4/19 4/19 0-01 0-03 

59. | ಪುಟ್ಟಬಸವಯ್ಯ ಬಿನ್‌ ಶಿವಣ್ಣ ಪುಟ್ಟಬಸವಯ್ಯ 4/20 ಖುಷ್ಕಿ 4/19 4/20 4/20 4/20 0-0] 0-03 

3/2 





































































































೧೩೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ಭಾಗ-೬ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಜಮೀನಿನ 
ವಿಸ್ತೀರ್ಣ ಆಕಾರ 

1 2 3 4 5 6 1. 8 9 10 11 

60. | ಗೌರಮ್ಮ ಕೋಂ ಶಂಕರಪ್ಪ, ಚಂದ್ರಯ್ಯ | ಗೌರಮ್ಮ ಚಂದ್ರಯ್ಯ 3/2 ಖಷ್ಠಿ 3/2 3/3 4/20 4/12 0-03 0-1] 
ಬಿನ್‌ ಚಿಕ್ಕತಿಮ್ಮಯ್ಯ 

61. | ಗೌರಮ್ಮ ಕೋಂ ಶಂಕರಪ್ಪ, ಚಂದ್ರಯ್ಯ | ಗೌರಮ್ಯ ಚಂದ್ರಯ್ಯ 3/3 ಖುಷ್ಠಿ 3/2 3/3 3/3 3/3 0-0] 0-04 
ಬಿನ್‌ ಚಿಕ್ಕತಿಮ್ಮಯ್ಯ 3/4 

62. | ಅನಸೂಯ ಕೋಂ ಟ.ಎಂ. ಅನುಸೂಯ 3/4 ಖಷ್ಠಿ 3/3 3/5 3/4 3/4 0-0 1/2 0-02 
ಚಂದ್ರಶೇಖರಯ್ಯ 

63. | ಅನುಸೂಯ ಕೋಂ ಟಿ.ಎಂ. ಅನುಸೂಯ 3/5 ಖಷ್ಠಿ 3/4 3/6 3/5 3/5 0-01 0-04 
ಚಂದ್ರಶೇಖರಯ್ಯ 

64. | ಟಿ. ಸಿದ್ದರಾಮಯ್ಯ ಬಿನ್‌ ತಮ್ಮಯ್ಯಪ್ಪ | ಟಿ.ಸಿದ್ದರಾಮಯ್ಯ, 3/6 ಖಷ್ಠಿ 3/6 3/8 3/7 3/7 0-0 3/4 0-03 
ಟಿ. ಗಂಗಾಧರಯ್ಯ ಬಿನ್‌ ತಮ್ಮಯ್ಯಪ್ಪ | ಟಿ. ಗಂಗಾಧರಯ್ಯ 

65. | ಟಿ. ಸಿದ್ದರಾಮಯ್ಯ ಬಿನ್‌ ತಮ್ಮಯ್ಯಪ್ಪ, | ಟಿ. ಸಿದ್ದರಾಮಯ್ಯ, 3/7 ಖಷ್ಠಿ 3/6 3/8 3/7 3/7 0-0 3/4 0-03 
ಟಿ. ಗಂಗಾಧರಯ್ಯ ಬಿನ್‌ ತಮ್ಮಯ್ಯಪ್ಪ | ಟಿ. ಗಂಗಾಧರಯ್ಯ 

66. | ಸಣ್ಣನ೦ಜಪ್ಪ ಬಿನ್‌ ಸಣ್ಣತಿಮ್ಮೇಗೌಡ ಸಣ್ಣನಂಜಪ್ಪ 3/8 ಖಷ್ಠಿ 3/7 3/9 3/8 3/8 0-0 3/4 0-03 

67. | ದೊಡ್ಡನಿಂಗಪ್ಪ ಬಿನ್‌ ಭೈರೇಗೌಡ ದೊಡ್ಡನಿಂಗಪ್ಪ 3/9 ಖುಷ್ಕಿ 3/8 3/20 3/9 3/9 0-0 3/4 0-03 

68. | ಪುಟ್ಟಬಸವಯ್ಯ ಬಿನ್‌ ಶಿವಣ್ಣ ಪುಟ್ಟಬಸವಯ್ಯ 3/20 ಖಷ್ಠಿ 3/9 3/21 3/20 3/20 0-0 3/4 0-03 

69. | ಟಿಕೆ. ಶಿವಶಂಕರಯ್ಯ ಬಿನ್‌ ಟಿ.ಕೆ. ಶಿವಶಂಕರಯ್ಯ 3/21 ಖಷ್ಠಿ 3/20 3/21 ಮತ್ತಿಹಳ್ಳಿ ಗಡಿ 3/21 0-01 1/4 0-05 
ಕೆಂಪೇಗೌಡ 

70. ಪರಮೇಶ್ವರಯ್ಯ ಬಿನ್‌ ಶಿವನಂಜಪ್ಪ, ಪರಮೇಶ್ವರಯ್ಯ, 52 ಖುಷ್ಕಿ 52, 5 52 52 52 0-04 0-11 
ಟಿ.ಕೆ. ಸಿದ್ದಬಸವಯಾಯ ಬಿನ್‌ ಟಿ.ಕೆ. ಸಿದ್ದರಾಮಯ್ಯ 
ಕೆಂಪಣ್ಣ, ನಂಜುಂಡಯ್ಯ ಬಿನ್‌ ನಂಜುಂಡಯ್ಯ, 
ಕೆಂಪಣ್ಣ, ಚಂದ್ರಯ್ಯ ಬಿನ್‌ ಚಂದ್ರಯ್ಯ, ಟಿ.ಎಸ್‌. 
ಶಿವನಂಜಪ್ಪ, ಟಿ.ಎಸ್‌. ಪ್ರಭುಸ್ವಾಮಿ ಪ್ರಭುಸ್ವಾಮಿ 
ಬಿನ್‌ ಶಿವನಂಜಪ್ಪ 





















































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ೧೩೬೧ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಜಮೀನಿನ 

ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 11 
7. | ರಾಜಪ್ಪ ಬಿನ್‌ ಮುದ್ದರಂಗೇಗೌಡ ರಾಜಪ್ಪ, ನಂಜಪ್ಪ 8 ಖುಷ್ಕಿ 8 8 52 7/1 0-04 0-12 
ನಂಜಪ್ಪ ಬಿನ್‌ ಮುದ್ದರಂಗೇಗೌಡ 
72. | ದೊಡ್ಡಲಿಂಗಪ್ಪ ಬಿನ್‌ ಭೈರೇಗೌಡ, ದೊಡ್ಡಲಿಂಗಪ್ಪ, ಸಿದ್ದಪ್ಪ 7/1 ಖುಷ್ಕಿ 7/1 7/1 8 59 0-04 1/2 | 0-17 
ಸಿದ್ದಪ್ಪ, ಶಿವಲಿಂಗಯ್ಯ, ಶಿವಣ್ಣ, ಶಿವಲಿಂಗಯ್ಯ, ಶಿವಣ್ಣ, 
ಶಂಕರಯ್ಯ ಶಂಕರಯ್ಯ, ದೊಡ್ಡನಿಂಗಪ್ಪ 
73. | ಗುರುಸಿದ್ದಪ್ಪ ಗುರುಸಿದ್ದಪ್ಪ 59 ಖುಷ್ಠಿ 59 59 7/ 58 0-02 12 | 0-09 
74. ಪರಮೇಶ್ವರಯ್ಯ ಬಿನ್‌ ಶಿವನಂಜಪ್ಪ, ಪರಮೇಶ್ವರಯ್ಯ, ಟಿ.ಜಿ. 58 ಖುಷ್ಕಿ 58 58 59 57/1 0-02 1/2 0-09 
ಟಿ.ಜಿ. ನಂಜುಂಡಯ್ಯ ಬಿನ್‌ ನಂಜುಂಡಯ್ಯ, ನಿಂಗಪ್ಪ 
ಗುರುಸಿದ್ದಯ್ಯ, ಲಕ್ಷ್ಮಮ್ಮ ಕೋಂ ನಂಜಪ್ಪ 
ನಿಂಗಪ್ಪ ಗಂಗಮ್ಮ ಕೋಂ ನಂಜಪ್ಪ 
75. | ಭೈರೇಗೌಡ ಬಿನ್‌ ಕಲ್ಲೇಗೌಡ, ಶಿವಣ್ಣ | ಶಿವಣ್ಣ ಎಸ್‌.ಎಂ. 57/ ಖಷ್ಠಿ 57/ 57/ 58 56/2 0-02 1/4 0-08 
ಬಿನ್‌ ಬೋರಪ್ಪ, ಮಾಸ್ತಪ್ಪ ಬಿನ್‌ ಮೇಲೇಗೌಡ, 
ರಂಗೇಗೌಡ, ಎಸ್‌.ಎಂ. ಮೇಲೇಗೌಡ | ಬಸವಲಿಂಗಪ್ಪ, 
ಬಿನ್‌ ಮಾಸ್ತಿಗೌಡ, ಎಸ್‌.ಎನ್‌. ಸಿದ್ದಬಸವಯ್ಯ, 
ಗಂಗಾಧರಯ್ಯ ಬಿನ್‌ ನಂಜುಂಡಪ್ಪ ಎಸ್‌.ಎನ್‌. ಗಂಗಾಧರಯ್ಯ 
76. | ರಂಗಪ್ಪ ಬಿನ್‌ ರುದ್ರಯ್ಯ, ನಂಜಪ್ಪ ಗಂಗಾಧರಯ್ಯ, ನಂಜಪ್ಪ, 56/ ಖಷ್ಠಿ 56/2 56/2 57/ 56/ 0-02 0-03 
ಬಿನ್‌ ದೊಡ್ಡೇಗೌಡ, ಬಸವಯ್ಯ ಬಿನ್‌ | ಬಸವಲಿಂಗಯ್ಯ, ಖುಷ್ಕಿ 56/ 56/ 56/2 55 
ಬಸವಲಿಂಗೇಗೌಡ, ಬಸವಲಿಂಗಯ್ಯ ಶಂಕರಪ್ಪ, ಮಲ್ಲಿಕಯ್ಯ, 
ಬಿನ್‌ ಲಿಂಗೇಗೌಡ, ಶ೦ಕರಪ್ಪ ಬಿನ್‌ ನಿಂಗಪ್ಪ, ಎಸ್‌.ಎನ್‌. 
ಲಿಂಗೇಗೌಡ, ಎಸ್‌.ಎಸ್‌. ಗಂಗಾಧರಯ್ಯ 
ಗಂಗಾಧರಯ್ಯ ಬಿನ್‌ ನಂಜುಂಡಪ್ಪ 
77. | ಗಂಗಾಧರಯ್ಯ ಬಿನ್‌ ನಂಜುಂಡಪ್ಪ ಗಂಗಾಧರಯ್ಯ 56/2 ಖಷ್ಠಿ 56/ 56/ 56/2 55 0-01 0-07 






























































೧೩೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ಭಾಗ-೬ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಜಮೀನಿನ 
ವಿಸ್ತೀರ್ಣ ಆಕಾರ 
1 2 3 4 5 6 1 8 9 10 11 
78. | ಟಿಕೆ. ಸಿದ್ದಬಸವಯ್ಯ ಬಿನ್‌ ಕೆಂಪಯ್ಯ, ಟಿ.ಕೆ. ಸಿದ್ದಬಸವಯ್ಯ, 55 ಖುಷ್ಕಿ 55/6 55 55 0-01 1/2 0-05 
ಪರಮೇಶ್ವರಯ್ಯ ಬಿನ್‌ ಶಿವನಂಜಪ್ಪ. ಪರಮೇಶ್ವರಯ್ಯ, 
ಶಿವಲಿಂಗಯ್ಯ ಬಿನ್‌ ಕಲ್ಲೇಸ್ವಾಮಿಗೌಡ, | ಶಿವಲಿಂಗಯ್ಯ, 
ಸಣ್ಣರಂಗಪ್ಪ ಬಿನ್‌ ನಂಜೇಗೌಡ, ಸಣ್ಣರಂಗಪ್ಪ, ಎಸ್‌.ಎನ್‌. 
ಎಸ್‌.ಎನ್‌. ಬಸವರಾಜು ಬಿನ್‌ ಬಸವರಾಜು 
ನಂಜುಂಡಪ್ಪ 
79. | ಶ್ರೀ ಹನುಮಂತದೇವರು, ಟಿ.ಕೆ. ಟಿ.ಕೆ. ಶಿವಶಂಕರಯ್ಯ, 6 ಖುಷ್ಕಿ 6, 55 6 6 27 0-01 1/4 0-04 
ಶಿವಶಂಕರಯ್ಯ ಬಿನ್‌ ಕೆ೦ಪೇಗೌಡ, ಟಿ.ಕೆ. ಶಿವರುದ್ರಯ್ಯ, 
ಟಿ.ಕೆ. ಶಿವರುದ್ರಯ್ಯ ಬಿನ್‌ ಚಂದ್ರಯ್ಯ, ಟಿ.ಕೆ. 
ಕೆಂಪೇಗೌಡ, ಚಂದ್ರಯ್ಯ ಬಿನ್‌ ಶಿವಲಿಂಗಯ್ಯ, 
ಕೆಂಪೇಗೌಡ, ಟಿ.ಕೆ. ಶಿವಲಿಂಗಯ್ಯ ಶ್ರೀ ಹನುಮಂತದೇವರು, 
ಬಿನ್‌ ಕೆ೦ಪೇಗೌಡ, ಎಸ್‌.ಎನ್‌. ಎಸ್‌.ಎನ್‌. ಶಂಕರಯ್ಯ 
ಶಂಕರಯ್ಯ ಬಿನ್‌ ನಂಜಪ್ಪ 
80. | ಗಂಗಮ್ಮ ಕೋಂ ಶಿವಣ್ಣ, ಕಲ್ಲಪ್ಪ ಬಿನ್‌ | ಗಂಗಮ್ಮ ಕೋಂ ಶಿವಣ್ಣ. 5 ಖುಷ್ಕಿ ಮಡೇನೂರು 52 5ರ ಉಳಿಕೆ 5ರ ಉಳಿಕೆ 0-01 
ಚಿಕ್ಕೇಗೌಡ, ಮಂಜುನಾಥ ಬಿನ್‌ ಕಲ್ಲಪ್ಪ ಬಿನ್‌ ಚಿಕ್ಕೇಗೌಡ, ಖರಾಬು ಗಡಿ 
ಚಿಕ್ಕಮ್ಮ ಟಿ.ಎನ್‌. ಶಿವಲಿಂಗಯ್ಯ ಬಿನ್‌ | ಮಂಜುನಾಥ ಬಿನ್‌ 
ಲಿಂಗೇಗೌಡ, ಸಿದ್ದಪ್ಪ ಬಿನ್‌ ಚಿಕ್ಕಮ್ಮ ಟಿ.ಎನ್‌. 
ಲಿಂಗೇಗೌಡ ಶಿವಲಿಂಗಯ್ಯ ಬಿನ್‌ 
ಲಿಂಗೇಗೌಡ, ಸಿದ್ದಪ್ಪ ಬಿನ್‌ 
ಲಿಂಗೇಗೌಡ 
81. | ಸಿದ್ದಪ್ಪ ಬಿನ್‌ ಚಿಕ್ಕೇಗೌಡ, ಸಿದ್ದಪ್ಪ ಬಿನ್‌ ಚಿಕ್ಕೇಗೌಡ, 27 ಖಷ್ಠಿ 27ರ ಉಳಿಕೆ 27ರ ಉಳಿಕೆ 6 ರಂಗೇನಹಳ್ಳಿ | 0-13 
ರಾಜಶೇಖರಯ್ಯ ಬಿನ್‌ ನಂಜಪ್ಪ, ರಾಜಶೇಖರಯ್ಯ ಬಿನ್‌ ಖರಾಬು ಗಡಿ 
ಲಕ್ಷ್ಮಮ್ಮ ಕೋಂ ಹುಚ್ಚಪ್ಪ, ನಂಜಪ್ಪ, ಲಕ್ಷ್ಮಮ್ಮ ಕೋಂ 




























































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ೧೩೬೩ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಜಮೀನಿನ 

ವಿಸ್ತೀರ್ಣ ಆಕಾರ 
1 2 3 4 5 6 J. 8 9 10 11 
ಪರಮೇಶ್ವರಯ್ಯ ಬಿನ್‌ ನಂಜಪ್ಪ, ಹುಚ್ಚಪ್ಪ, ಪರಮೇಶ್ವರಯ್ಯ 
ಬಸವರಾಜು ಬಿನ್‌ ಹುಚ್ಚಪ್ಪ ಟಿಕೆ. ಬಿನ್‌ ನಂಜಪ್ಪ, 
ಭೈರಪ್ಪ ಬಿನ್‌ ಕಾಳೇಗೌಡ, ಬಸವರಾಜು ಬಿನ್‌ 
ಸಿದ್ದಬಸವಯ್ಯ ಬಿನ್‌ ಶಿವಲಿಂಗಯ್ಯ | ಹುಚ್ಚಪ್ಪ ಟಿ.ಕೆ. ಭೈರಪ್ಪ 
ಕಾ೦ತರಾಜು ಬಿನ್‌ ಲಿಂಗಪ್ಪ ಬಿನ್‌ ಕಾಳೇಗೌಡ, 
ಸಿದ್ದಬಸವಯ್ಯ ಬಿನ್‌ 
ಶಿವಲಿಂಗಯ್ಯ, 
ಕಾಂತರಾಜು ಬಿನ್‌ 
ಲಿಂಗಪ್ಪ 
ಒಟ್ಟು 1-24 3/4 (| 1-70 
ಗ್ರಾಮ-3: ಮತ್ತಿಹಳ್ಳಿ 
82. | ರಂಗಪ್ಪ ಬಿನ್‌ ಮುದ್ದರಂಗೇಗೌಡ ರಂಗಪ್ಪ 151/6 ಖಷ್ಠಿ 82/2 151/6 151/6 4/24 0-0 1/4 0-04 
83. | ಯೋಗೇಶ ಬಿನ್‌ ಚಿಕ್ಕತಿಮ್ಮಯ್ಯ, ಯೋಗೇಶ, 155 ಖುಷ್ಕಿ 3/21 136/8 155 155 0-02 0-07 
ವೇದಮೂರ್ತಿ ಬಿನ್‌ ಚಿಕ್ಕತಿಮ್ಮಯ್ಯ, ವೇದಮೂರ್ತಿ, ೨೦ 
ಹರ್ಷವರ್ಧನ ಬಿನ್‌ ಹುಚ್ಚೇಗೌಡ ಹರ್ಷವರ್ಧನ 
84. | ಟಿ.ಕೆ. ಸಿದ್ದಬಸವಯ್ಯ ಬಿನ್‌ ಕೆಂಪಣ್ಣ, ಕುಮಾರಯ್ಯ ಟಿ. 136/9 ಖುಷ್ಕಿ 155 136/9 136/8 136/9 0-0 1/4 0-01 








ನೀಲಕಂಠಯ್ಯ ಬಿನ್‌ ಕೆಂಪಣ್ಣ, 


ಕುಮಾರಯ್ಯ ಬಿನ್‌ ಸಣ್ಣರ೦ಗಪ್ಪ, ಟಿ. 


ಶೇಖರಯ್ಯ ಬಿನ್‌ ಸಣ್ಣರಂಗಪ್ಪ, 
ಟಿ.ಆರ್‌. ಸಿದ್ದಬಸವಯ್ಯ ಬಿನ್‌ 
ಸಣ್ಣರಂಗಪ್ಪ, ಎಸ್‌. ಯಶೋಧಮ್ಮ 
ಕೋಂ ಶಿವಲಿಂಗಪ್ಪ 





ಶೇಖರಯ್ಯ, ಟಿ.ಆರ್‌. 
ಸಿದಬಸವಯ ಎಸ್‌. 

ಬ p) 
ಯಶೋದಮ್ಮ ಟಿ.ಕೆ. 
ಸಿದಬಸವಯ್ಣ್ಗ 

ಬ p) 
ನೀಲಕಂಠಯ್ಯ, ಟಿ.ಕೆ. 
ಸಿದಬಸವಯ ಎಸ್‌. 

ಬ p) 
ಯಶೋಧಮ್ಮ 






















































































೧೩೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ಭಾಗ-೬ 
ಕ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಜಮೀನಿನ 
ವಿಸ್ತೀರ್ಣ ಆಕಾರ 
ಹಾದಿ 
1 2 3 4 5 6 7 8 9 10 11 
85. ಕುಮಾರಯ್ಯ ಬಿನ್‌ ಸಣ್ಣರ೦ಗಪ್ಪ, ಟಿ.ಕೆ. ಸಿದ್ದಬಸವಯ್ಯ, ಟಿ. 136/8 ಖುಷ್ಕಿ 155 136/8 136/8 136/8 0-02 3/4 0-10 
ಟಿ. ಶೇಖರಯ್ಯ ಬಿನ್‌ ಸಣ್ಣರಂಗಪ್ಪ, ಶೇಖರಯ್ಯ, ಟಿ.ಆರ್‌. 136/5 
ಟಿ.ಆರ್‌. ಸಿದ್ದಬಸವಯ್ಯ ಬಿನ್‌ ಸಿದ್ದಬಸವಯ್ಯ, 
ಸಣ್ಣರಂಗಪ್ಪ, ಎಸ್‌. ಯಶೋಧಮ್ಮ ಕುಮಾರಯ್ಯ, 
ಕೋಂ ಶಿವಲಿಂಗಪ್ಪ ಯಶೋಧಮ್ಮ 
86. | ಬಸಮ್ಮ ಕೋಂ ಸಿದ್ದರಾಮಯ್ಯ ಯಂಜಪ್ಪ, ಶಂಕರಪ್ಪ, 136/5 ಖಷ್ಠಿ 136/5 136/5 136/4ಬಿ 136/8 0-06 0-21 
ಶಿವಮ್ಮ ಕೋ೦ ಯಂಜಪ್ಪ ಸಿದ್ರಾಮಣ್ಣ, ಗಂಗಮ್ಮ 136/6 136/5 
ಗೌರಮ್ಮ ಶಂಕರಪ್ಪ, 
ಸಿದ್ರಾಮಣ್ಣ, ಗಂಗಮ್ಮ 
ಸಾ ಣ ೬ 
ಗೌರಮ್ಮ ಶಿವಮ್ಮ, ಬಸಮ 
೬ ೬ ೬ 
87. | ಯಂಜಪ್ಪ, ಶಂಕರಪ್ಪ ಸಿದ್ರಾಮಯ್ಯ, ಯಂಜಪ್ಪ, ಶಂಕರಪ್ಪ, 136/4ಬಿ ಖಷ್ಠಿ 136/4ಬಿ 136/4ಬಿ 136/3 136/5 0-02 1/4 0-08 
ಗಂಗಮ್ಮ ಚಂದ್ರಪ್ಪ ಬಿನ್‌ ಶಿವನ೦ಜಪ್ಪ, | ಸಿದ್ರಾಮಣ್ಣ, ಗಂಗಮ್ಮ 
ಟಿ.ಎಸ್‌. ಪ್ರಭುಸ್ತಾಮಿ ಬಿನ್‌ ಚ೦ದ್ರಪ್ಪ, ಟಿ.ಎಸ್‌. 
್‌ ನ್‌ ವೆ 
ಶಿವನಂಜಪ್ಪ, ಶಿವಮ್ಮ ಕೋಂ ಪ್ರಭುಸ್ವಾಮಿ, ಶಿವಮ್ಮ 
ಯಂಜಪ್ಪ 
88. | ಹೆಂಜಪ್ಪ, ಶಂಕರಪ್ಪ, ಸಿದ್ರಾಮಣ್ಣ, ಹೆಂಜಪ್ಪ, ಶಂಕರಪ್ಪ, 136/3 ಖಷ್ಠಿ 136/3 136/3 136/0 136/4ಬಿ 0-01 0-03 
ಗಂಗಮ್ಮ ಕುಮಾರಯ್ಯ ಬಿನ್‌ ಸಿದ್ರಾಮಣ್ಣ, ಗಂಗಮ್ಮ 
ಸಣ್ಣರಂಗಪ್ಪ, ಚಂದ್ರಯ್ಯ ಬಿನ್‌ ಕುಮಾರಯ್ಯ, ಚಂದ್ರಯ್ಯ, 
ಶಿವನಂಜಪ್ಪ, ಟಿ.ಎಸ್‌. ಪ್ರಭುಸ್ವಾಮಿ ಟಿ.ಎಸ್‌. ಪ್ರಭುಸ್ವಾಮಿ, 
ಬಿನ್‌ ಶಿವನಂಜಪ್ಪ, ಶಿವಮ್ಮ ಕೋಂ ಶಿವಮ್ಮ 
ಯಂಜಪ್ಪ 
89. | ಬಸವರಾಜು ಬಿನ್‌ ಹುಚ್ಚಪ್ಪ ಬಸವರಾಜು 136/0 ಖಷ್ಠಿ 136/0 136/0 136/ 136/3 0-03 3/4 |0-13 
90. | ನಿಂಗಪ್ಪ ಬಿನ್‌ ಚಿತ್ತಯ್ಯ ಈರಚಿತ್ರಯ್ಯ, ನಿಂಗಪ್ಪ 136/1 ಖಷ್ಠಿ 136/1 136/ 107/2 136/0 0-02 1/2 0-09 









































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ೧೩೬೫ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಜಮೀನಿನ 

ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 11 
91. | ಟಿಕೆ. ಸಿದ್ದಬಸವಯ್ಯ ಬಿನ್‌ ಕೆಂಪಣ್ಣ | ಟಿ.ಕೆ. ಸಿದ್ದಬಸವಯ್ಯ 107/2 ಖುಷ್ಕಿ 107/2 107/ 107/2 136/ 0-1 1/2 0-06 
ನೀಲಕಂಠಯ್ಯ ಬಿನ್‌ ಕೆಂಪಣ್ಣ, ನೀಲಕಂಠಯ್ಯ, ಚಂದ್ರಯ್ಯ, ಭಾಗಾಯು 0-0 1/2 0-08 
ಚಂದ್ರಯ್ಯ ಬಿನ್‌ ಶಿವನಂಜಪ್ಪ, ಟಿ.ಎಸ್‌. ಪ್ರಭುಸ್ವಾಮಿ 
ಟಿ.ಎಸ್‌. ಪ್ರಭುಸ್ವಾಮಿ ಬಿನ್‌ 
ಶಿವನಂಜಪ್ಪ 
92. | ಟಿಕೆ. ಸಿದ್ದಬಸವಯ್ಯ ಬಿನ್‌ ಕೆಂಪಣ್ಣ, ಟಿ.ಕೆ. ಸಿದ್ದಬಸವಯ್ಯ, 107/1 ಭಾಗಾಯ್ತು 107/2 116 107/ 107/ 0-02 3/4 0-47 
ನೀಲಕಂಠಯ್ಯ ಬಿನ್‌ ಕೆಂಪಣ್ಣ, ನೀಲಕಂಠಯ್ಯ, ಚಂದ್ರಯ್ಯ, 
ಚಂದ್ರಯ್ಯ ಬಿನ್‌ ಶಿವನಂಜಪ್ಪ, ಟಿ.ಎಸ್‌. ಪ್ರಭುಸ್ವಾಮಿ 
ಟಿ.ಎಸ್‌. ಪ್ರಭುಸ್ವಾಮಿ ಬಿನ್‌ 
ಶಿವನಂಜಪ್ಪ 
93. | ಟಿಕೆ. ಸಿದ್ದಬಸವಯ್ಯ ಬಿನ್‌ ಕೆಂಪಣ್ಣ, ಟಿ.ಕೆ. ಸಿದ್ದಬಸವಯ್ಯ, 107/ ಭಾಗಾಯು 107/2 116 107/1 107/1 0-02 3/4 0-47 
ನೀಲಕಂಠಯ್ಯ ಬಿನ್‌ ಕೆಂಪಣ್ಣ, ನೀಲಕಂಠಯ್ಯ, ಚಂದ್ರಯ್ಯ, 
ಚಂದ್ರಯ್ಯ ಬಿನ್‌ ಶಿವನಂಜಪ್ಪ, ಟಿ.ಎಸ್‌. ಪ್ರಭುಸ್ವಾಮಿ 
ಟಿ.ಎಸ್‌. ಪ್ರಭುಸ್ವಾಮಿ ಬಿನ್‌ 
ಶಿವನಂಜಪ್ಪ 
94. | ದೊಡ್ಡಮ್ಮ ಕೋಂ ಚಿಕ್ಕತಿಮ್ಮೇಗೌಡ ದೊಡ್ಡಮ್ಮ 136/6 ಖಷ್ಠಿ 136/5 125/2ಬಿ 136/6 136/6 0-01 1/4 0-04 
95. | ಎಂ.ಕೆ. ದೊಡ್ಡಯ್ಯ ಬಿನ್‌ ಕಾಳಪ್ಪ, ಎಂ.ಕೆ. ದೊಡ್ಡಯ್ಯ, 125/2ಬಿ ಖಷ್ಠಿ 136/6 133/ 125/ಬಿ 125/ಬಿ 0-02 0-08 
ನಂಜುಂಡಯ್ಯ ಬಿನ್‌ ಹುಚ್ಚಪ್ಪ ನಂಜುಂಡಯ್ಯ ಭಾಗಾಯ್ತು 0-01 1/4 0-19 
96. | ಮೃತ್ಯುಂಜಯ್ಯ ಬಿನ್‌ ಶಿವಣ್ಣಯ್ಯ, ಮೃತ್ಯುಂಜಯ್ಯ, 133/1 ಭಾಗಾಯು 125/2ಬಿ 130 133/1 133/1 0-06 1/4 0-33 
ಓಂಕಾರಯ್ಯ ಬಿನ್‌ ಶಿವಣ್ಣಿಯ್ಯ ಓಂಕಾರಯ್ಯ 











































































































೧೩೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ಭಾಗ-೬ 
ಕ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಜಮೀನಿನ 
ವಿಸೀರ್ಣ ಆಕಾರ 
ಮಿ 

1 2 3 4 5 6 1 8 9 10 11 

97. ಈರಣ್ಣ ಬಿನ್‌ ಮಾಲಪ್ತ, ಗಂಗಣ್ಣ ರಂಗಸ್ವಾಮಿ, ಈರಣ್ಣ, 130 ಭಾಗಾಯ್ತು 133/ 131/ಎ 130 130 0-03 3/4 0-58 
ಬಿನ್‌ ಮಾಲಪ್ಪ, ತಿಮ್ಮಣ್ಣ ಬಿನ್‌ ಗಂಗಣ್ಣ, ತಿಮ್ಮಣ್ಣ 
ಮಾಲಪ್ಪ, ಮಂಜಣ್ಣ ಬಿನ್‌ ಈರಣ್ಣ 

98. ಈರಣ್ಣ ಬಿನ್‌ ಮಾಲಪ್ತ, ಗಂಗಣ್ಣ ತಿಮ್ಮಣ್ಣ, ನಾಗರಾಜು, 131/3 ಖುಷ್ಕಿ 130 165 131/1 131/1 0-02 0-08 
ಜ್‌ ಘ್ನಾಲವ ತಿನ್ನ ಜನ್‌ ಈರಣ್ಣ, ಗಂಗಣ್ಣ ಭಾಗಾಯ್ತು 0-01 0-18 
ಮಾಲಪ್ಪ 

ಒಟ್ಟು 1-05 3/4 3-32 
ಗ್ರಾಮ-4: ಚಿಕ್ಕಬಿದರೆ 

99. | ಶಿವಲಿಂಗಯ್ಯ ಬಿನ್‌ ಪುಟ್ಟಣ್ಣ, ರೇವಣ್ಣ | ಶಿವಲಿಂಗಯ್ಯ, ರೇವಣ್ಣ 147/2 ಖುಷ್ಕಿ ಮತ್ತಿಹಳ್ಳಿ ಗಡಿ 147/2 147/2 147/3ಬಿ 0-01 1/2 0-05 
ಬಿನ್‌ ಹುಟ್ಟಯ್ಯ 

100. | ಲಕ ಮ ಕೋಂ ದಾಸಪ ಲಕ ಮ 147/3ಬಿ ಖುಷ್ಕಿ 147/2ಬಿ 147/3ಬಿ 147/2 147/3ಬಿ 0-02 1/2 0-10 

we ೬ w ಉ ಅ 
147ಎ 

101, ಶಿವರಾಮಯ್ಯ ಬಿನ್‌ ಮರುಳೇಗೌಡ, ಶಿವರಾಮಯ್ಯ, 147/3ಎ ಖುಷ್ಕಿ 147/3ಬಿ 148 147/3 147/3 0-04 0-16 
ರಾಜಶೇಖರಯ್ಯ ಬಿನ್‌ ಶಿವರಾಮಯ್ಯ, ರಾಜಶೇಖರಯ್ಯ, 
ನಾಗರಾಜು ಬಿನ್‌ ಶಿವರಾಮಯ್ಯ ನಾಗರಾಜು 

102. | ಎಚ್‌.ಎನ್‌. ಜವರಯ್ಯ ಬಿನ್‌ ಎಚ್‌.ಎನ್‌. ಜವರಯ್ಯ 174 ಖುಷ್ಕಿ 148 148 174 174 0-03 1/2 0-15 
ನಾರಂದಯ್ಯ 

103, ತಿಮ್ಮಯ್ಯ ಬಿನ್‌ ರಂಗಶೆಟ್ಟಿ ತಿಮ್ಮಯ್ಯ 182 ಖುಷ್ಕಿ 148 ರಸ್ತೆ 148 148 0-0 1/2 0-02 

104. | ಪುಟ್ಟಯ್ಯಕೆಟ್ಟ ಬಿನ್‌ ಶಿದ್ರಾಮಶೆಟ್ಟಿ ಪುಟ್ಟಯ್ಯಶೆಟ್ಟಿ 143/ ಖುಷಿ 143/ 143/ 143/ 143/2 0-01 1/4 0-05 






















































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ೧೩೬೭ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಜಮೀನಿನ 

ವಿಸ್ತೀರ್ಣ ಆಕಾರ 

1 2 3 4 5 6 1 8 9 10 11 
105. ಲಕ್ಷ್ಮೀದೇವಮ್ಮ ಕೋಂ ಬಸವರಾಜು, ಲಕ್ಷ್ಮೀದೇವಮ್ಮ ನಂಜಪ್ಪ, 143/2 ಭಾಗಾಯ್ತು 143/2 143/2 143/1 163 0-03 0-42 

ನಂಜಪ್ಪ ಬಿನ್‌ ದೊಡ್ಡಚಿಕ್ಕಣ್ಣ, ಕುಮಾರಸ್ವಾಮಿ, ಪುಟ್ಟಯ್ಯ, 

ಕುಮಾರಸ್ವಾಮಿ ಬಿನ್‌ ದೊಡ್ಡಚಿಕ್ಕಣ್ಣ, ಹುಚ್ಚಯ್ಯ, ನಂಜಪ್ಪ 

ಹುಚ್ಚಯ್ಯ ಬಿನ್‌ ಚಿಕ್ಕಯ್ಯ 

ಒಟ್ಟು 0-16 1/4 0-96 
ಗ್ರಾಮ: 5. ಬೊಮ್ಮಲಾಪುರ 

106. | ಗಂಗಮ್ಮ ಕೋಂ ಕದುರಯ್ಯ, ಗಂಗಮ್ಮ 115 ಖರಾಬು ಉಳಿಕೆ ಉಳಿಕೆ ಉಳಿಕೆ 117 0-04 

ಶಾಯಿದಾ ಬೇಗಂ ಕೋಂ ಶಾಯಿದಾಬೇಗಂ, ಎಲ್‌. 

ಮಹಮ್ಮದ್‌ ಇಸ್ಮಾಯಿಲ್‌, ಎಲ್‌. ದೇವಯ್ಯ, ರಂಗಸ್ವಾಮಿ, 

ದೇವಯ್ಯ ಬಿನ್‌ ನಿಂಗಪ್ಪ, ರಂಗಸ್ವಾಮಿ | ಬಸವಯ್ಯ, 

ಬಿನ್‌ ಅನುಸೂಯ, ಬಸವಯ್ಯ ಬಿನ್‌ | ನಂಜುಂಡಯ್ಯ, 

ರಂಗಯ್ಯ, ನಂಜುಂಡಯ್ಯ ಬಿನ್‌ ಶಂಕರಯ್ಯ, ಕೃಷ್ಣಪ್ಪ, 

ಚಿಕ್ಕಣ್ಣ ಶಂಕರಯ್ಯ ಬಿನ್‌ ಕದುರಯ್ಯ, | ಲಕ್ಷ್ಮೀನರಸಯ್ಯ 

ಕೃಷ್ಣಪ್ಪ ಬಿನ್‌ ಕದುರಯ್ಯ, ರಾಮಾನಾಯ್ಕ 

ಲಕ್ಷ್ಮೀನರಸಯ್ಯ, ರಾಮನಾಯ್ಕ ಬಿನ್‌ ನರಸಿಂಹಯ್ಯ 

ದೊಡ್ಡನಾಯ್ಕ, ನರಸಿಂಹಯ್ಯ ಬಿನ್‌ 

ಕದುರಯ್ಯ 
107. | ಚಿಕ್ಕೇಗೌಡ ಬಿನ್‌ ಮೂಡಲಗಿರಿಯಪ್ಪ, | ಚಿಕ್ಕೇಗೌಡ, ಈರಪ್ಪ, 117 ಖರಾಬು ಉಳಿಕೆ ಉಳಿಕೆ 115 ಮಡೆನೂರು 0-22 

ಈರಪ್ಪ ಬಿನ್‌ ಸಣ್ಣಯ್ಯ, ಶಾಯಿದಾ ಶಾಯಿದಾಬೇಗಂ, ಟಿ.ಪಿ. ಗಡಿ 

ಬೇಗಂ ಕೋಂ ಮಹಮ್ಮದ್‌, ಪ್ರದೀಪ್‌ಕುಮಾರ್‌, 

ಇಸ್ಮಾಯಿಲ್‌, ಟಿ.ಪಿ. ಪ್ರದೀಪ್‌ಕುಮಾರ್‌ | ಗಂಗಮ್ಮ ಎಂ.ಆರ್‌. 









































































































































೧೩೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೧೦ ಭಾಗ-೬ 
ಕ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಜಮೀನಿನ 
ವಿಸೀರ್ಣ ಆಕಾರ 
ಹಾದಿ 
1 2 3 4 5 6 7 8 9 10 11 
ಬಿನ್‌ ಟಿ.ಎನ್‌. ಪರಮಶಿವಯ್ಯ, ಶಿವಸ್ವಾಮಿ, ಎಂ.ಆರ್‌. 
ತಿಪಟೂರು ಗಂಗಮ್ಮ ಕೋಂ ನಿಜಗುಣ 
ಬಸವರಾಜು, ಎಂ.ಆರ್‌. ಶಿವಸ್ವಾಮಿ 
ಬಿನ್‌ ಎಂ.ಎಲ್‌. ರಾಮಣ್ಣ, ಎಂ.ಆರ್‌. 
ನಿಜಗುಣ ಬಿನ್‌ ಎಂ.ಎಲ್‌. ರಾಮಣ್ಣ 
ಒಟ್ಟು 0-26 
ಎಲ್ಲಾ ಗ್ರಾಮಗಳ ಒಟ್ಟು ಖಷ್ಠಿ 6-05 3/4 9-11 
ಘೋಷ್ಟಾರೆ 
ಕ್ರಸಂ. ಗ್ರಾಮಗಳು ಖಷ್ಠಿ ಭಾಗಾಯ್ತು ಒಟ್ಟು 
1. ಮಡೆನೂರು 2-11 1/4 0-1 3/4 2-13 
ಲ ತಿಮ್ಹಾಪುರ 1-24 3/4 — 1-24 3/4 
3. ಮತ್ತಿಹಳ್ಳಿ 0-27 1/2 0-18 1/4 1-05 3/4 
4. ಚಿಕ್ಕಬಿದರೆ 0-16 1/4 0-16 1/4 
ವಿ; ಬೊಮ್ಮಲಾಪುರ 0-26 — 0-26 
ಒಟ್ಟು 5-25 3/4 0-20 6-05 3/4 
ಜಿಲ್ಲಾಧಿಕಾರಿಗಳು, 


ಪಿ.ಆರ್‌.427 


ತುಮಕೂರು ಜಿಲ್ಲೆ, ತುಮಕೂರು. 





